KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೧ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೧೯, ೨೦೦೬ (ಆಶ್ಚಯುಜ ೨೭, ಶಕ ವರ್ಷ ೧೯೨೮) 





ಸಂಚಿಕೆ ೪೧ 


ಭಾಗ - ಇ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಅರಣ್ಯ ಇಲಾಖೆ 
ಅರಣ್ಯ ಕೃಷಿಕರ ಕಛೇರಿ, ಕೇಂದ್ರ ವಲಯ, ಅರೆಕರೆ ಮೈಕೋ ಲೇಔಟ್‌, ಬನ್ನೇರುಘಟ್ಟ ರಸ್ತೆ, 
ದೊರೆಸಾನಿಪಾಳ್ಯ, ಬೆಂಗಳೂರು - 560 076. 
ಅರಣ್ಯ ಕಾಮಗಾರಿಗಳ ಟೆಂಡರ್‌ ಪ್ರಕಟಿಣೆ 
ಸಂಖ್ಯೆ:ಎ2-ಬಿಯುಡಿ-ಸಿಆರ್‌-17/2005-06, ದಿನಾಂಕ: 05ನೇ ಅಕ್ಟೋಬರ್‌ 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ 2006-07ನೇ ಸಾಲಿಗೆ ಅರಣ್ಯ ಕೃಷಿಕರು, ಕೇಂದ್ರ 
ವಲಯ, ಬೆಂಗಳೂರು ವಿಭಾಗದ ವ್ಯಾಪ್ತಿಗೊಳಪಟ್ಟಿರುವ ಹೊಸಕೋಟೆ ಸಂಶೋಧನಾ ವಲಯದ ನಲ್ಲಾಳ ಸಂಶೋಧನಾ 


ಕೇಂದ್ರದಲ್ಲಿ ಮಿಸ್ಟ್‌ ಚೇಂಬರ್‌, ಶೇಡ್‌ ಪೆಂಡಾಲ್‌, ನೀರಿನ ಟ್ಯಾಂಕ್‌ ನಿರ್ಮಾಣ ಹಾಗೂ ಸಸಿ ಬೆಳೆಸುವಿಕೆ (6x9, 4x6) 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು ಈ ವಿಭಾಗದಲ್ಲಿ 2006-07ನೇ ಸಾಲಿಗೆ ನೋಂದಾಯಿಸಿದ ಅರಣ್ಯ ಗುತ್ತಿಗೆದಾರರಿಂದ 
ಸದರಿ ಕಾಮಗಾರಿಗಳಿಗೆ ಟೆಂಡರ್‌ ಕರೆಯಲಾಗಿದೆ. 

ದಿನಾಂಕ: 28-10-2006 ರಂದು 3.00 ಘಂಟೆಯೊಳಗೆ ಮೊಹರು ಮಾಡಿದ ಟೆಂಡರ್‌ ಸಲ್ಲಿಸುವುದು ಅದೇ ದಿನ 
ಕೆಳಗೆ ಸಹಿ ಮಾಡಿದವರು ಅಥ”ವಾ ಇವರಿಂದ ಅಧಿಕೃತವಾಗಿ ನೇಮಿಸಲ್ಪಟ್ಟವರು ಟೆಂಡರ್‌ದಾರರ ಸಮ್ಮುಖದಲ್ಲಿ ಟೆಂಡರ್‌ 
ಲಕೋಟೆಯನ್ನು 3.30 ಘಂಟೆಗೆ ತೆರೆಯುವರು ಮತ್ತು ಸದರಿ ದಿನಾಂಕದಂದು ಕಾರಣಾಂತರದಿಂದ ಟೆಂಡರ್‌ ನಡೆಯದಿದ್ದರೆ 
ಇದೇ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ಪುನಃ ದಿನಾಂಕ: 04-11-2006 ರಂದು ಸಂಜೆ 3.00 ಘಂಟೆಗೆ ಎರಡನೇ ಬಾರಿಗೆ 
ನೋಂದಾಯಿತ ಇಚ್ಛೆಯುಳ್ಳ ಅರಣ್ಯ ಗುತ್ತಿಗೆದಾರರಿಂದ ಭರ್ತಿ ಮಾಡಿ ಸಲ್ಲಿಸುವ ಟೆಂಡರ್‌ಗಳನ್ನು ಸ್ವೀಕೃತಿ ಮಾಡಲಾಗುವುದು 
ಮತ್ತು ಟೆಂಡರ್‌ ಲಕೋಟೆಯನ್ನು 3.30 ಘಂಟೆಗೆ ಟೆಂಡರ್‌ದಾರರ ಸಮ್ಮುಖದಲ್ಲಿ ತರೆಯಲಾಗುವುದು. ಈ ಬಗ್ಗೆ ಮತ್ತೆ 
ಪ್ರತ್ಯೇಕವಾದ ಪ್ರಕಟಣೆ ಹೊರಡಿಸುವುದಿಲ್ಲ. 

















ಷೆಡ್ಯೂಲ್‌ 
ಅಂದಾಜು ಅಂದಾಜು ಕೆಲಸ ಮುಕ್ತಾಯ 
ಕಾಮರಾರಿಗಳ ನಿಗಧಿಪಡಿಸಿದ ವ 
ಸಂಖೆ ವಲಯ ಭೌತಿಕ ಮೊತ ಗೊಳಿಸುವ ಷರಾ 
ಕೆ ವಿವರ ವ್‌ ಇಎಂಡಿ ಮೊತ 
ಪರಿಮಾಣ (ಲಕ್ಷಗಳಲ್ಲಿ) ನ ದಿನಾಂಕ 
1 2. 3 4 5 6 7 8 
1, ಹೊಸಕೋಟೆ 7.5x1/20 mtrs 
ಸಂಶೋಧನಾ Ra ಈ ಸಷ 120 1.50 3,750/- 31-12-06 
ಪಯ ist chamber a mtrs 
Nallal 
ದ್ರಿ 66 Construction of ; ಕ್ಯ 
Shade 76008 30' x 30 1.00 2,500/- 31-12-06 


























( ೧೨೫೭ ) 





೧೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





ಟೆಂಡರ್‌ ನಮೂನೆಯನ್ನು ದಿನಾಂಕ: 28-10-2006 ಮತ್ತು 04-11-2006 ರಂದು 1.00 ಘಂಟೆವರೆಗೆ ಕಛೇರಿ 
ವೇಳೆಯಲ್ಲಿ ನೀಡಲಾಗುವುದು. ಒಂದು ಟೆಂಡರ್‌ ಫಾರಂನ ಬೆಲೆ ರೂ. 200.00 (ತೆರಿಗೆ ಪ್ರತ್ಯೇಕ). ಒಂದೊಂದು ಕೆಲಸಕ್ಕೆ 
ಸಂಚಕಾರ ಠೇವಣಿಯನ್ನು ಡಿಡಿ ರೂಪದಲ್ಲಿ ಷೆಡ್ಯೂಲ್‌ ಕಾಲಂ ಸಂಖ್ಯೆ: 6 ರಲ್ಲಿರುವಂತೆ ಪ್ರತ್ಯೇಕವಾಗಿ ಪಡೆದು ಟೆಂಡರ್‌ 
ನಮೂನೆಯೊಂದಿಗೆ ಲಗತ್ತಿಸಬೇಕು. ಹೆಚ್ಚಿನ ವಿವರಗಳಿಗೆ ಈ ಕಛೇರಿಯ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಮತ್ತು 
ಎರಡನೇ ಬಾರಿಗೆ ಟೆಂಡರ್‌ ನಡೆಯಬಹುದಾದಲ್ಲಿ ಟೆಂಡರ್‌ ನಮೂನೆಯನ್ನು ದಿನಾಂಕ: 04-11-2006 ರಂದು 1.00 
ಘಂಟೆಯವರಗೆ ಪಡೆಯಬಹುದಾಗಿದೆ. 


ನಿಬಂಧನೆಗಳು 
1) ಟಿಂಡರ್‌ದಾರರು 2006-07ನೇ ಸಾಲಿನಲ್ಲಿ ನೋಂದಾಯಿಸಲ್ಪಟ್ಟ ಅರಣ್ಯ ಗುತ್ತಿ ಗೆದಾರರಾಗಿರಬೇಕು. 
2) ಟೆಂಡರ್‌ ಫಾರಂಗಳ ಜೊತೆ ಅಂದಾಜು ವೆಚ್ಚದ ಇ.ಎಂ.ಡಿ. “ಹಣವನ್ನು ಯಾವುದಾದರೂ ರಾಷ್ಟ್ರ ಕೃತ ಬ್ಯಾಂಕಿನಿಂದ 
ಅರಣ್ಯ ಕೃಷಿಕರು, ಕೇಂದ್ರ ವಲಯ, ಬೆಂಗಳೂರು ರವರ ಹೆಸರಿನಲ್ಲಿ ಡಿ.ಡಿ. ಪಡೆದು ಫಾರಂ ಚಡಿತ್‌ ಲಗತ್ತಿ ರ. 
3) ಟೆಂಡರ್‌ ಫಾರಂಗಳನ್ನು ಸೀಲು ಮಾಡಿದ ಲಕೋಟೆಯಲ್ಲಿಟ್ಟು "ಏಕೋಟೆಯ ಮೇಲೆ ಅರಣ್ಯ ಕಾಮಗಾರಿಗಳಿಗೆ 
ಟಿಂಡರ್‌ ಎಂದು ನಮೂದಿಸತಕ್ಕದ್ದು. 
4) ಟೆಂಡರ್‌ ಫಾರಂಗಳನ್ನು ಈ ಕಛೇರಿಯಿಂದ ಇದೇ ಸಂಖ್ಯೆಯ ದಿನಾಂಕದ ಸಂಕ್ಟಿಪ್ತ ಟೆಂಡರ್‌ ಪ್ರಕಟಣೆಯಲ್ಲಿ 


ತಿಳಿಸಿರುವಂತೆ ಆಯಾ ದಿನಾಂಕದಂದು ಕಛೇರಿ ವೇಳೆಯಲ್ಲಿ ಕೊಡಲಾಗುವುದು, ಟೆಂಡರ್‌ ಫಾರಂ ಬೆಲೆ ರೂ. 
200.00 (ತೆರಿಗೆ ಪ್ರತ್ಯೇಕ). 

5) ಕೆಲಸಗಳನ್ನು ಈ ಕಛೇರಿಯಿಂದ ನೀಡಲಾಗುವ ಡ್ರಾಯಿಂಗ್‌ ಹಾಗೂ ವಿತರಣೆ ಮಾದರಿ ರೀತಿಯೇ ಮಾಡಬೇಕು. 
ಹಾಗೂ ಅಂದಾಜು ಪಟ್ಟಿಗಳನ್ನು (ಸಂಬಂಧಿಸಿದ ಕಾಮಗಾರಿಗಳಿಗೆ) ತಯಾರಿಸಿ ಪಿ.ಡಬ್ಲ್ಯೂ.ಡಿ ಯಿಂದ ತಾಂತ್ರಿಕ 
ಪರಿಶೀಲನೆ ಮಾಡಿಸಿ (ತಾಂತ್ರಿಕ ಪರಿಶೀಲನೆ ವೆಚ್ಚವನ್ನು ಇಲಾಖಾ ವತಿಯಿಂದ ಭರಿಸಲಾಗುವುದು). ಅರಣ್ಯ 


ಕೃಷಿಕರು, ಕೇಂದ್ರ ವಲಯ, ಬೆಂಗಳೂರು, ಇವರಿಂದ ಒಪ್ಪಿಗೆ ಪಡೆದ ನಂತರ ಕೆಲಸ ನಿರ್ವಹಿಸಬೇಕು. 


6) ದಿನಾಂಕ: 28-10-2006 ಮತ್ತು 04-11-2006 ಸಂಜೆ 3.00 ಘಂಟೆ ವೇಳೆಯವರೆಗೆ ಟೆಂಡರನ್ನು ಈ ಕಛೇರಿಯಲ್ಲಿ 
ಅದಕ್ಕೆಂದೇ ಇಟ್ಟಿರುವ ಟೆಂಡರ್‌ ಡಬ್ಬದಲ್ಲಿ ಹಾಕಬೇಕು. 

7) ದಿನಾಂಕ: 28-10-2006 ಮತ್ತು 04-11-2006 ಸಂಜೆ 3.00 ಘಂಟೆಗೆ ಹಾಜರಿರುವ ಗುತ್ತಿಗೆದಾರರ / 
ಟಿಂಡರ್‌ದಾರರ ಸಮ್ಮುಖದಲ್ಲಿ ಟೆಂಡರ್‌ಗಳನ್ನು ತೆರೆಯಲಾಗುವುದು. 

8) ಟಿಂಡರ್‌ಗಳನ್ನು ಒಪ್ಪಿಕೊಳ್ಳುವ ಅಥವಾ ತಿರಸ್ಕರಿಸುವ ಅಧಿಕಾರ ಅರಣ್ಯ ಕೃಷಿಕರು, ಕೇಂದ್ರ ವಲಯ ರವರಿಗೆ 
ಇರುತ್ತದೆ. ತಿರಸ್ಕೃತ ಟೆಂಡರ್‌ಗಳಿಗೆ ಕಾರಣ ನೀಡಲಾಗುವುದಿಲ್ಲ. 

9) ಪಿ.ಡಬ್ಲ್ಯೂ.ಡಿ. ದರಗಳಲ್ಲದ ಕೆಲಸ, ವಸ್ತುಗಳಿಗೆ ಡಾಟಾ ತಯಾರಿಸಿ ಪಿ.ಡಬ್ಲ್ಯೂ.ಡಿ. ಅಧಿಕೃತ ಅಭಿಯಂತರರಿಂದ 


ಅಂಗೀಕರಸಲ್ಪಟ್ಟ ದರವನ್ನು ಅಳವಡಿಸಿ ಅಂದಾಜು ಪಟ್ಟಿ ತಯಾರಿಸ ಸವ ಅರಣ್ಯ ಕಾಮಗಾರಿಗಳಿಗೆ 
ಇಲಾಖೆಯ ಎಸ್‌.ಎಸ್‌.ಆರ್‌ ದರದಂತೆ ಅಂದಾಜು ಪಟ್ಟಿಯನ್ನು ತಯಾರಿಸಿ ನೀಡಲಾಗುತ್ತದೆ. ಆ ಅಂದಾಜು 
ಪಟ್ಟಿಗಳಂತೆ ಕೆಲಸಗಳನ್ನು ನಿರ್ವಹಿಸಬೇಕಾಗಿರುತ್ತದೆ. 

10) ಯಶಸ್ವಿ ಟೆಂಡರ್‌ದಾರರು ಕಾರ್ಯಾದೇಶ ಕೊಟ್ಟ 3 ದಿನಗಳೊಳಗೆ ಈ ಕಛೇರಿಯಲ್ಲಿ ರೂ. 200.00 ರ ಛಾಪಾ 
ಕಾಗದದ ಮೇಲೆ ಕರಾರು ಮಾಡಿಕೊಂಡು ಕೆಲಸದ ಆದೇಶ ಪಡೆಯುವುದು. 

11) ಗುತ್ತಿಗೆದಾರರು ಸೂಚಿಸಬಹುದಾದ” ಯಾವುದೇ ಷರತ್ತು / ಷರತ್ತಿನ ಟೆಂಡರ್‌ಗಳನ್ನು ಅಂಗೀಕರಿಸಲಾಗುವುದಿಲ್ಲ. 

12) ಇ.ಎಂ.ಡಿ. ಹಣವನ್ನು ಯಶಸ್ವಿ ಟೆಂಡರ್‌ದಾರರಿಗೆ ಟೆಂಡರ್‌ ಕೆಲಸ ಮುಗಿದ ನಂತರ ಹಿಂತಿರುಗಿಸಲಾಗುವುದು. 

13) ಪ್ರತಿ ಬಿಲ್‌ನಲ್ಲಿ ಆದಾಯ ತೆರಿಗೆ ಹಾಗೂ ಅದರ ಮೇಲೆ ಚಾಲ್ತಿಯಲ್ಲಿರುವ ಸರ್‌ಚಾರ್ಜನ್ನು ಮತ್ತು ಮಾರಾಟ 
ತೆರಿಗೆಯನ್ನು ನಿಯಮದಂತೆ ಹಿಡಿಯಲಾಗುವುದು. 

14) ಈ ಗುತ್ತಿಗೆಯ ಬಗ್ಗೆ ಯಾವುದಾದರೂ ತಂಟೆ ತಕರಾರು ಬಂದರೆ ಅರಣ್ಯ ಸಂರಕ್ಸಣಾಧಿಕಾರಿಗಳು, ಸಂಶೋಧನೆ 
ಮತ್ತು ಬಳಕೆ ವೃತ್ತ ಇವರ ನಿರ್ಧಾರವೇ ಅಂತಿಮ ನಿರ್ಧಾರವಾಗಿರುತ್ತದೆ. 

15) ಟೆಂಡರ್‌ದಾರರು ಅಂದಾಜು ಪಟ್ಟಿಯಲ್ಲಿ ನಮೂದಿಸಿರುವ ದರಗಳಿಗೆ ಪಿ.ಡಬ್ಬ್ಯೂಡಿ. 2006-07ನೇ ಸಾಲಿನ ದರಕ್ಕಿಂತ 
ಶೇಕಡ ಎಷ್ಟು ಹೆಚ್ಚು ಅಥವಾ ಎಷ್ಟು ಕಡಿಮೆ ಎಂಬುದನ್ನು ಸ್ಪಷ್ಟವಾಗಿ ಸಂಖ್ಯೆ ಮತ್ತು ಪದಗಳಲ್ಲಿ 
ನಮೂದಿಸಬೇಕು. 

16) ಕೆಲಸದ ಆದೇಶದ ನೀಡಿದ ದಿನಾಂಕದಿಂದ ನಿಗಧಿಪಡಿಸಿದ ದಿನಾಂಕದೊಳಗೆ ಕೆಲಸವನ್ನು ಪೂರೈಸತಕ್ಕದ್ದು. 

17) ಟಿಂಡರ್‌ದಾರರ ವತಿಯಿಂದ ನೇಮಿಸತಕ್ಕ ಕೆಲಸಗಾರರ ವಿವರಗಳನ್ನು ಈ ಕಛೇರಿಗೆ ನೀಡತಕ್ಕದ್ದು, ಮತ್ತು ಕಟ್ಟಡದ 
ಕೆಲಸದ ಅವಧಿಯಲ್ಲಿ ಯಾವುದೇ ವಿಧವಾದ ಆಸ್ತಿ:ನಷ್ಟ ಸಂಭವಿಸಿದಲ್ಲಿ ಸಂಬಂಧಪಟ್ಟ ಗುತ್ತಿಗೆದಾರರೇ 
ಹೊಣೆಗಾರರಾಗಿರುತ್ತಾರೆ. 

18) ಕೆಲಸವನ್ನು ತೃಪ್ತಿಕರವಾಗಿ ಪೂರೈಸಿದ ನಂತರ ಸಹಾಯಕ ಅರಣ್ಯ ಸಂರಕ್ಟಣಾಧಿಕಾರಿಗಳು:ಅರಣ್ಯ ಕೃಷಿಕರು 
ಪರಿಶೀಲಿಸಿ ಪ್ರಮಾಣೀಕರಿಸಿದ ನಂತರ ಬಿಲ್‌ನ್ನು ಪಾವತಿಸತಕ್ಕದ್ದು. 

19) ಟೆಂಡರ್‌ದಾರರು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳನ್ನು ಕೆಲಸಕ್ಕೆ ನಿಯೋಜಿಸಬಾರದು. 

20) ಅರಣ್ಯ ಕೃಷಿಕರು ಅಥವಾ ಅವರಿಂದ ನಿಯೋಜಿಸಲ್ಪಟ್ಟ ಅಧಿಕಾರಿ ಅಥವಾ ಪ್ರತಿನಿಧಿ ಸದರಿ ಕೆಲಸವನ್ನು ಅವರು 
ನೋಡಬಯಸಿದ್ದಲ್ಲಿ ಅದಕ್ಕೆ ಅನುವು ಮಾಡಿಕೊಡಬೇಕು. 

21) ಸಾರ್ವತ್ರಿಕ ರಜಾ ದಿನಗಳಲ್ಲಿ ಕೆಲಸ ಮಾಡಬೇಕಾದರೆ ಅರಣ್ಯ ಕೃಷಿಕರುಗಳ ಅನುಮತಿಯನ್ನು ಬರವಣಿಗೆಯಲ್ಲಿ 
ಪಡೆಯತಕ್ಕದ್ದು. 

22) ಟಿಂಡರ್‌ದಾರರು ನಿರ್ವಹಿಸಿದ ಕೆಲಸಗಳ ಪೈಕಿ ಕಟ್ಟಡದ ಯಾವುದೇ ಕೆಲಸ ಅರಣ್ಯ ಕೃಷಿಕರಿಗೆ ತೃಪ್ತಿಕರವಾಗದೆ 
ಇದ್ದಲ್ಲಿ ಆ ಕೆಲಸಕ್ಕೆ ಅರಣ್ಯ ಕೃಷಿಕರ ತೀರ್ಮಾನವೇ ಅಂತಿಮವಾದುದು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೫೯ 





23) 


24) 


25) 


26) 


27) 
28) 


29) 


30) 


31) 


32) 


33) 


34) 


35) 


36) 


37) 
38) 


39) 


40) 


41) 


42) 


43) 


44) 


45) 
46) 


47) 


ಕೆಲಸಗಳು ಮುಗಿದ ನಂತರ ಅದರ ಅಳತೆಯನ್ನು ಲೋಕೋಪಯೋಗಿ ಇಲಾಖೆಯವರು ನಿಗಧಿಪಡಿಸಿರುವ ಮಾಪನ 
ಪದ್ಧತಿಯ ರೀತ್ಯ ಮಾಡಲಾಗುವುದು. ಅರಣ್ಯ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ, ಅರಣ್ಯ ಮಾಪನ ಪದ್ಧತಿಯ 
ರೀತ್ಯಾ ಮಾಡಲಾಗುವುದು. 

ಕೆಲಸದ ಆದೇಶ ನೀಡಿದ ದಿನದಿಂದ ಕರಾರು ಪತ್ರದಲ್ಲಿ ನಿಗಧಿ ಪಡಿಸಿದ ಅವಧಿಯೊಳಗೆ ಕೆಲಸವನ್ನು ಮುಗಿಸದೆ 
ಇದ್ದ ಪಕ್ಬದಲ್ಲಿ ಅಂದಾಜು ವೆಚ್ಚದ ಶೇಕಡ ಒಂದರಷ್ಟನ್ನು ಅಥವಾ ಅರಣ್ಯ ಸಂರಕ್ಸಣಾಧಿಕಾರಿಗಳು : ಅರಣ್ಯ 
ಕೃಷಿಕರು ನಿಗಧಿಪಡಿಸಿದ ಮೊತ್ತವನ್ನು ದಂಡವಾಗಿ ಕಟ್ಟಬೇಕಾಗುತ್ತದೆ. 

ಈ ಕೆಲಸ ಕೈಗೊಳ್ಳುವಾಗ ಟೆಂಡರುದಾರರಿಂದ ಇಲಾಖೆಗೆ ಯಾವುದಾದರೂ ಪರಿಹಾರ : ದಂಡ ಬಾಕಿ 
ಬರಬೇಕಾಗಿದ್ದಲ್ಲಿ ಅದನ್ನು ಅವರ ಹೆಸರಿನಲ್ಲಿರುವ ಭದ್ರತಾ ಠೇವಣಿಯಲ್ಲಿ ಮರಿದುಕೊಳ್ಳಲಾಗುವುದು. 
ಟೆಂಡರುದಾರರು ನಿಗಧಿತ ಅವಧಿಯಲ್ಲಿ ಕೆಲಸವನ್ನು ಪೂರೈಸದೆ ಅಪೂರ್ಣ ಸ್ಥಿತಿಯಲ್ಲಿ ಬಿಟ್ಟು ಹೋದ ಪಕ್ಕದಲ್ಲಿ 
ಸದರಿ ಕೆಲಸವನ್ನು ಟೆಂಡರುದಾರರ ಸ್ವಂತ ಜವಾಬ್ದಾರಿ ಮತ್ತು ವೆಚ್ಚದಲ್ಲಿ ಇಲಾಖಾ ವತಿಯಿಂದ ಮಾಡಿಸಲು ಅರಣ್ಯ 
ಕೃಷಿಕರಿಗೆ ಸಂಪೂರ್ಣ ಹಕ್ಕು ಇರುತ್ತದೆ. ಮತ್ತು ಈ ಸಂಬಂಧ ಅರಣ್ಯ ಕೃಷಿಕರು ಕೆಲಸದ ಬಗ್ಗೆ ನೀಡಿದ 
ಧೃಢೀಕರಣ ಪತ್ರವೇ ಅಂತಿಮವಾಗಿರುತ್ತದೆ. 

ಬಿಲ್ಲುಗಳನ್ನು ಪಾವತಿಗೆ ಸಲ್ಲಿಸುವಾಗ ನಿಗಧಿತ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 

ಟೆಂಡರುದಾರರಿಗೆ ನೀಡಲಾದ ಮಾದರಿ ಮತ್ತು ವಿವರಣೆಯಲ್ಲಿ ಬದಲಾವಣೆಗಳನ್ನು ಮಾಡಲು ಅರಣ್ಯ 
ಕೃಷಿಕರುಗಳಿಗೆ ಅಧಿಕಾರವಿರುತ್ತದೆ, ಈ ಬದಲಾವಣೆಗಳಿಂದ ಕರಾರು ಒಪ್ಪಂದ ಅನೂರ್ಜಿತಗೊಳ್ಳುವುದಿಲ್ಲ. 
ಕೆಲಸದಲ್ಲಿ ಏನಾದರೂ ಬದಲಾವಣೆ : ಮಿತಿಗೊಳಿಸಿದಲ್ಲಿ ಟೆಂಡರುದಾರರು ಕ್ಲೈಮ್‌ ಮಾಡಬಹುದಾದ ಯಾವುದೇ 
ರೀತಿಯ ಪರಿಹಾರವನ್ನು ನೀಡಲು ಇಲಾಖೆ ಬದ್ಧವಾಗಿರುವುದಿಲ್ಲ. 

ಕೆಲಸದ ಅವಧಿಯ ವಿಸ್ತರಣೆ ಬಗ್ಗೆ ಅರಣ್ಯ ಕೃಷಿಕರು, ಕೇಂದ್ರ ವಲಯ, ಬೆಂಗಳೂರು ಇವರು ನೀಡಿದ ಆದೇಶವೇ 
ಅಂತಿಮವಾಗಿದ್ದು, ಇದನ್ನು ಎಲ್ಲಾ ಟಿಂಡರುದಾರರು ಒಪ್ಪಿಕೊಳ್ಳಲು ಬದ್ಧರಾಗಿರಬೇಕು. 

ಟಿಂಡರುದಾರರು ನಿರ್ವಹಿಸಿದ ಕೆಲಸದ ಗುಣಮಟ್ಟ ಕೆಳಪೆಯಾಗಿದ್ದಲ್ಲಿ ಅರಣ್ಯ ಕೃಷಿಕರು ನಿಗಧಿಪಡಿಸುವ 
ದಂಡವನ್ನು ಕಟ್ಟಬೇಕು ಹಾಗೂ ಸದರಿ ಕೆಲಸವನ್ನು ಟೆಂಡರುದಾರರ ವೆಚ್ಚದಲ್ಲಿ ಸರಿಪಡಿಸಬೇಕು. 

ಅರಣ್ಯ ಕೃಷಿಕರು, ಕೇಂದ್ರ ವಲಯ, ಬೆಂಗಳೂರು ಇವರ ಪೂರ್ವಾನುಮತಿ ಇಲ್ಲದೆ ಬೇರೆಯವರಿಗೆ ಗುತ್ತಿಗೆದಾರರು 
ವಹಿಸಿಕೊಟ್ಟಲ್ಲಿ ಕೆಲಸದ ಆದೇಶವನ್ನು ರದ್ದು ಪಡಿಸುವುದಲ್ಲದೆ ಇ.ಎಂ.ಡಿ. ಮತ್ತು ಭದ್ರತಾ ಠೇವಣಿಯನ್ನು 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 

ಕೆಲಸದ ಅವಧಿಯಲ್ಲಿ ಗುತ್ತಿಗೆದಾರರು ನೇಮಿಸಿಕೊಂಡ ನೌಕರರಿಗೆ ಏನಾದರೂ ಪೆಟ್ಟು ಬಿದ್ದಲ್ಲಿ ಅಥವಾ ಆಕಸ್ಮಿಕ 
ಸಂಭವಿಸಿದಲ್ಲಿ ಅವರ ಚಿಕಿತ್ಸಾ ವೆಚ್ಚವನ್ನು ಟಿಂಡರುದಾರರೇ ಭರಿಸಬೇಕು, ಒಂದು ವೇಳೆ ಈ ವೆಚ್ಚವನ್ನು ಇಲಾಖೆ 
ಭರಿಸಿದಲ್ಲಿ ಟೆಂಡರುದಾರರಿಗೆ ನೀಡಬೇಕಾದ ಬಿಲ್ಲಿನ ಹಣದಲ್ಲಿ ಸದರಿ ಮೊತ್ತವನ್ನು ಮುರಿದುಕೊಳ್ಳಲಾಗುವುದು. 
ಕೆಲಸದ ಪ್ರದೇಶದಲ್ಲಿ ಕೆಲಸ ನಿರ್ವಹಿಸಿದ ಕಲಸಗಾರರ ಸುರಕ್ಕತೆಗೆ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವುದು. 
ಕೆಲಸ ಪ್ರಾರಂಭಿಸಿದ್ದಲ್ಲಿ ಇಲಾಖಾ ವತಿಯಿಂದ ಯಾವುದೇ ವಿಳಂಬವಾದಲ್ಲಿ ಟೆಂಡರುದಾರರಿಗೆ ಈ ಸಂಬಂಧ 
ಯಾವುದೇ ಪರಿಹಾರ ನೀಡಲಾಗುವುದಿಲ್ಲ. 

ಅರಣ್ಯ ಕೃಷಿಕರು, ಕೇಂದ್ರ ವಲಯ, ಬೆಂಗಳೂರು ರವರ ಲಿಖಿತ ಅನುಮತಿ ಇಲ್ಲದೇ ಯಾವುದೇ ಕೆಲಸವನ್ನು 
ಟಿಂಡರುದಾರರು ಪ್ರಾರಂಭಿಸಬಾರದು. 

ಬಿಲ್ಲಿನ ಹಣವನ್ನು ಯಶಸ್ವಿ ಟೆಂಡರುದಾರರಿಗೆ ಪೂರ್ಣಗೊಂಡ ಕೆಲಸಕ್ಕೆ ಕ್ರಾಸ್ಟ್‌ ಚೆಕ್‌ ಮೂಲಕ ನೀಡಲಾಗುವುದು. 
ಟಿಂಡರುದಾರರು ನಮೂದಿಸುವ ದರವು ನಿಯಮಾವಳಿಗಳ ಪ್ರಕಾರ ತೆರಿಗೆ ದರವನ್ನು ಒಳಗೊಂಡಿರಬೇಕು. ಈ 
ಬಗ್ಗೆ ಗುತ್ತಿಗೆದಾರರಿಗೆ ಯಾವುದೇ ಹೆಚ್ಚುವರಿ ಹಣ ನೀಡಲಾಗುವುದಿಲ್ಲ. 

ಮೇಲೆ ಹೇಳಿದ ಟೆಂಡರ್‌ ನಿಯಮಗಳಿಗೆ ಒಪ್ಪದೇ ಇದ್ದ ಟೆಂಡರುದಾರರ ಟೆಂಡರ್‌ನ್ನು ತಿರಸ್ಕರಿಸಲಾಗುವುದು. 
ಯಶಸ್ವಿ ಟೆಂಡರುದಾರರು ನಮೂದಿಸಿರುವ ದರದಲ್ಲಿ ಯಾವುದೇ ಕಾರಣದಿಂದ ಅಂದರೆ ಕಾಲ ಹೆಚ್ಚಳ 
ಹೊಸದರಪಟ್ಟಿಯ ಪ್ರಕಟಣೆ ಮುಂತಾದವು ಅಥವಾ ಇನ್ಯಾವುದೇ ಕಾರಣದಿಂದ ಅವಧಿ ವಿಸ್ತರಣೆಯಿಂದಲೂ 
ನಮೂದಿಸಿದ ದರಕ್ಕಿಂತ ಹೆಚ್ಚು ಮಾಡಲಾಗುವುದಿಲ್ಲ. 

ಕಾರಣಾಂತರಗಳಿಂದ ಯಾವುದೇ ಕೆಲಸವನ್ನು ಪೂರ್ಣವಾಗಿ ನಿಲ್ಲಿಸಬೇಕಾದಲ್ಲಿ ಅಂತಹ ಗುತ್ತಿಗೆದಾರರಿಗೆ ಇ.ಎಂ.ಡಿ. 
ಹಣವನ್ನು ಮಾತ್ರ ಹಿಂದಿರುಗಿಸಲಾಗುತ್ತದೆ ಮತ್ತು ಈ ಬಗ್ಗೆ ಯಾವುದೇ ರೀತಿ ಪರಿಹಾರ ನೀಡಲಾಗುವುದಿಲ್ಲ. 
ನಮೂದಿಸಿರುವ ದರವು ಕೆಲಸದ ಸ್ಥಳದ ಸ್ವಚ್ಚ ಮಾಡಿರುವಿಕೆ ಒಳಗೊಂಡಿರಬೇಕು ಮತ್ತು ಈ ದರದಲ್ಲಿ ಎಲ್ಲಾ 
ಖುತುಮಾನ, ಭೂಮಿಯ ಪರಿಸ್ಥಿತಿಗಳಲ್ಲೂ ಕೆಲಸ ಮಾಡಬೇಕು. 

ಪಿ.ಡಬ್ಲ್ಯೂ.ಡಿ. ದರಪಟ್ಟಿಯಲ್ಲಿ ನಮೂದಿಸಿರುವಂತೆ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಮಾತ್ರ ಕಟ್ಟಡದ 
ಕೆಲಸಕ್ಕೆ ಉಪಯೋಗಿಸಬೇಕು. 

ಕೆಲಸದ ಜಾಗದಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಕಾರ್ಮಿಕರಿಗೆ. ಮಾಡಿಕೊಡುವುದು ಗುತ್ತಿಗೆದಾರರ 
ಜವಾಬ್ದಾರಿಯಾಗಿರುತ್ತದೆ. 

ನಮೂದಿಸಿದ ದರಗಳಲ್ಲಿ ಸಾಮಾಗ್ರಿಗಳ ಬೆಲೆ ಮತ್ತು ಸಾಗಾಣಿಕೆ ವೆಚ್ಚ ಸೇರಿರುತ್ತದೆ ಎಂದು ತಿಳಿಯಲಾಗುವುದು. 
ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಮಾತ್ರವೇ ಕೆಲಸದ ಸ್ಥಳದಲ್ಲಿ ದಾಸ್ತಾನು ಮಾಡಬೇಕು, ತಿರಸ್ಕೃತವಾದ 
ಸಾಮಗ್ರಿಗಳನ್ನು ಕೆಲಸದ ಪ್ರದೇಶದಿಂದ ಕೂಡಲೇ ಸಾಗಿಸಬೇಕು. 

ಕೆಲಸದ ಸ್ಥಳದಿಂದ ಅನುಪಯೋಗಿ ವಸ್ತುಗಳನ್ನು ಗುತ್ತಿಗೆದಾರರು ತೆಗೆಯದಿದ್ದಲ್ಲಿ ಅಂದಾಜು ವೆಚ್ಚದ ಮೇಲೆ 
ಶೇಕಡ 0.5ನ್ನು ಬಿಲ್ಲುಗಳಲ್ಲಿ ಕಡಿತಗೊಳಿಸಲಾಗುವುದು. 


೧೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





48) ಟಿಂಡರ್‌ದಾರರು ನಮೂದಿಸಿರುವ ದರಗಳು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲಸ ಪ್ರಾರಂಭಿಸುವ ಮುನ್ನ ಸದರಿ 
ಪ್ರದೇಶವನ್ನು ಸಮತಟ್ಟಾಗಿಸುವ ಕೆಲಸವು ಸೇರಿರುತ್ತದೆ ಎಂದು ತಿಳಿಯುವುದು. 

40) ಟಿಂಡರ್‌ ಫಾರಂ ನೀಡುವ ದಿನಗಳಲ್ಲಿ ಗುತ್ತಿಗೆದಾರರ ನೋಂದಣಿಯನ್ನು ಮಾಡಲಾಗುವುದಿಲ್ಲ. 

50) ಷೆಡ್ಯೂಲ್‌ನಲ್ಲಿರುವ ಅಂದಾಜು ವೆಚ್ಚವು ಲೋಕೋಪಯೋಗಿ ಇಲಾಖೆಯ 2006-07ರ ಬೆಂಗಳೂರು ವೃತ್ತದ 
(ಷೆಡ್ಯೂಲ್‌ ದರ) ಮಂಜೂರಾದ ದರದಂತಿರುತ್ತದೆ. ಕಟ್ಟಡಗಳ ಅಂದಾಜು ವೆಚ್ಚವನ್ನು 2006-07ನೇ ಸಾಲಿನ 
ಲೋಕೋಪಯೋಗಿ ಇಲಾಖೆಯ ಷೆಡ್ಯೂಲ್‌ ದರದಲ್ಲಿ ಮಂಜೂರು ಮಾಡಲ್ಪಟ್ಟಿರುತ್ತದೆ. ಯಾವುದೇ ಕಾರಣದಿಂದ 
2007-08ನೇ ಸಾಲಿಗೆ ಸದರಿ ಕೆಲಸ ಮುಂದುವರಿದಲ್ಲಿ (ಅಂದರೆ ಆರು ತಿಂಗಳ ಗಡುವಿನೊಳಗೆ) 2006-07ನೇ 
ಸಾಲಿನ ದರದಂತೆ ಮಂಜೂರಾದ ಅಂದಾಜು ಪಟ್ಟಿಯ ದರಗಳ ಪ್ರಕಾರವೇ ಕಾರ್ಯ ನಿರ್ವಹಿಸಬೇಕಾಗುತ್ತದೆ. 

51) ಟೆಂಡರ್‌ ಕುರಿತಾದ ನ್ಯಾಯಿಕ ವ್ಯಾಜ್ಯ ಸಂದರ್ಭ ಉದ್ಭವಿಸಿದಲ್ಲಿ ಬೆಂಗಳೂರು ನಗರ ಸಿವಿಲ್‌ ನ್ಯಾಯಾಲಯ ವ್ಯಾಜ್ಯ 
ವ್ಯಾಪ್ತಿಯ ನ್ಯಾಯಾಲಯವಾಗಿರುತ್ತದೆ. 

52) ಕರ್ನಾಟಕ ಮಾರಾಟ ತೆರಿಗೆ ಅಡಿಯಲ್ಲಿ ನೋಂದಣಿದಾರರಲ್ಲದವರು ಟೆಂಡರ್‌ನಲ್ಲಿ ಭಾಗವಹಿಸುವಂತಿಲ್ಲ, ಮಾರಾಟ 
ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು (Sales Tax Clearance Certificate) ಲಗತ್ತಿಸಬೇಕು. 

53) ಸೂರ್ಯೋದಯಕ್ಕೆ ಮುಂಚೆ ಹಾಗೂ ಸೂರ್ಯ ಮುಳುಗಿದ ನಂತರ ಯಾವುದೇ ರೀತಿಯ ನಿರ್ಮಾಣ ಕಾರ್ಯಗಳನ್ನು 
ಗುತ್ತಿಗೆದಾರರು ಮಾಡಬಾರದು. 

ಅರಣ್ಯ ಕೃಷಿಕರು, 
ಪಿ.ಆರ್‌. 621 ಕೇಂದ್ರ ವಲಯ, ಬೆಂಗಳೂರು. 
ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಅಭಿಯಂತರರ ಕಛೇರಿ, ನಂ.4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಟೆಂಡರ್‌ ಅವಧಿ ವಿಸ್ತರಣೆ ಪ್ರಕಟಣೆ 
ನಂ. ಕಾ.ಇಂ/ಬಿ.ಡಿ.ಎನ್‌-4/ಟೆಂಡರ್‌/ಪಿ.ಬಿ-3/2006-07/2445/13, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 
ವಿಷಯ: ಗೊಂದಿ ಯೋಜನೆಯ ಟೆಂಡರ್‌ ಕಾಮಗಾರಿಗಳು. 


ಉಲ್ಲೇಖ: 1. ಈ ಕಛೇರಿಯ ಟೆಂಡರ್‌ ಪ್ರಕಟಣೆ ಸಂಖ್ಯೆ ಕಾ.ಇಂ/ಬಿಡಿಎನ್‌-4/ಪಿ.ಬಿ.-3/ಟೆಂಡರ್‌ ಪ್ರಕಟಣೆ/2006-07 407 ದಿನಾಂಕ: 


9.5.06 

2. ಈ ಕಛೇರಿಯ ಟೆಂಡರ್‌ ಅವಧಿ ವಿಸ್ತರಣೆ ಸಂಖ್ಯೆ ಕಾ.ಇಂ/ಬಿಡಿಎನ್‌-4/ಪ.ಬಿ.-3/ಟೆಂಡರ್‌ ಪ್ರಕಟಣೆ/2006-07/2 ದಿನಾಂಕ: 
7.6.06. 

3. -”- ನಂ. 1070/11 ದಿನಾಂಕ 22.6.2006. 

4. -”-ನಂ. 1818/13 ದಿನಾಂಕ 28.7.2006. 

5. -”-ನಂ.215313 ದಿನಾಂಕ 25.8.2006. 


ಮೇಲ್ಕಂಡ ಉಲ್ಲೇಖಿತ ಪತ್ರದಲ್ಲಿ ಈ ಕಛೇರಿಯಿಂದ ಪ್ರಕಟಿಸಲಾದ ಗೊಂದಿ ಯೋಜನೆಯ ನಿರ್ವಹಣಾ ಟೆಂಡರ್‌ ಕಾಮಗಾರಿಗಳಿಗೆ 
ಸಂಬಂಧಿಸಿದಂತೆ, ಪ್ರಕಟಿಸಿದ ಟೆಂಡರ್‌ಗಳಿಗೆ ಈ ಕೆಳಕಂಡಂತೆ ಟೆಂಡರ್‌ ಅವಧಿ ವಿಸ್ತರಣೆ ಮಾಡಲಾಗಿದೆ. 
1. ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿ: 2.11.06 ಸಂಜೆ 5.30 ರವರೆಗೆ 
2. ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 4.11.06 ಸಂಜೆ 5.30 ರವರೆಗೆ 
3. ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ: 6.11.06 ಸಂಜೆ 4.00 ರವರೆಗೆ 
ಟೆಂಡರ್‌ ಫಾರಂಗಳನ್ನು ದಿ:6.11.06 ಸಂಜೆ 4.30 ಘಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ ಟೆಂಡರ್‌ದಾರರ 
ಅಥವಾ ಇನ್ನಾವುದೇ ನೊಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. 
ಉಳಿದ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆಗಳಿರುವುದಿಲ್ಲ. 
ಎಸ್‌.ಹೆಚ್‌. ಮಂಜಪ್ಪ 
ಪಿ.ಆರ್‌. 614 ಕಾರ್ಯಪಾಲಕ ಅಭಿಯಂತರರು, ನಂ.4, 
ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 
ಕರ್ನಾಟಕ ಲೋಕಸೇವಾ ಆಯೋಗ 
ಲೋಕಸೇವಾ ಆಯೋಗದ ಕಛೇರಿ “ಉದ್ಯೋಗ ಸೌಧ” ಬೆಂಗಳೂರು 
ತಿದ್ದುಪಡಿ 
ಸಂಖ್ಯೆ: ಇಪ(2) 530-532 /2006-07/ಪಿಎಸ್‌ಸಿ, ದಿನಾಂಕ: 3ನೇ ಸೆಪ್ಟೆಂಬರ್‌ 2006 
ಆಯೋಗದ ಅಧಿಸೂಚನೆ ಸಂಖ್ಯೆ:ಇಪ(1)890/2006-07/ಪಿಎಸ್‌ಸಿ ದಿನಾಂಕ: 16.8.2006ರ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ 
ಫಲಿತಾಂಶ ಪ್ರಕಟಿಸಿದ್ದು ಅದರಲ್ಲಿ ಬೆಂಗಳೂರು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಅಪೆಂಡಿಕ್ಸ್‌ "ಎ' ರ ಅಡಿಯಲ್ಲಿ ಎಸ್‌.ಎ.ಎಸ್‌. ಭಾಗ-3 ವಿಷಯದ 
ಶೀರ್ಷಿಕೆಯ ಕೆಳಗೆ ಪ್ರಥಮ ದರ್ಜೆ ಫಲಿತಾಂಶದಡಿಯಲ್ಲಿನ ನೋಂದಣಿ ಸಂಖ್ಯೆಗಳೊಂದಿಗೆ ನೋಂದಣಿ ಸಂಖ್ಯೆ: 51360ನ್ನು ಹಾಗೂ ಅಪೆಂಡಿಕ್ಸ್‌ "ಬಿ' ರ 
ಅಡಿಯಲ್ಲಿ ಎಸ್‌.ಎ.ಎಸ್‌. ಭಾಗ-3 ವಿಷಯದ ಕೆಳಗೆ ಇರುವ ನೋಂದಣಿ ಸಂಖ್ಯೆಗಳೊಂದಿಗೆ 50087 ಮತ್ತು 50286ಗಳನ್ನು ಸೇರಿಸಿ ಓದಿಕೊಳ್ಳತಕ್ಕದ್ದು. 
ಕಾರ್ಯದರ್ಶಿ ಹಾಗೂ ನಿಯಂತ್ರಕರು 
ಪಿ.ಆರ್‌. 607 ಇಲಾಖಾ ಪರೀಕ್ಷೆಗಳು 
ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೬೧ 





ಅರಣ್ಯ ಇಲಾಖೆ 
ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು 
ಅರಣ್ಯ ಕಾಮಗಾರಿಗಳ ಅಲ್ಪಾವಧಿ ಮರು ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಎ1/ಬರಾಉ/ಬಿಯುಡಿ/ಸಿಆರ್‌-35/2006-07, ದಿನಾಂಕ: 13ನೇ ಅಕ್ಟೋಬರ್‌ 2006 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ 2006 - 2007ನೇ ಸಾಲಿಗೆ ಉಪ ಅರಣ್ಯ 
ಸಂರಕ್ಟಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು ವಿಭಾಗದ ವ್ಯಾಪ್ತಿಗೊಳಪಟ್ಟಿರುವ 
ವಲಯಗಳಲ್ಲಿ ಕಾಲಬದ್ಧ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು 2006 - 2007ನೇ ಸಾಲಿಗೆ ನೊಂದಾಯಿಸಿದ ಅರಣ್ಯ 
ಗುತ್ತಿಗೆದಾರರಿಂದ ಪ್ರತಿಯೊಂದು ಕಾಮಗಾರಿಗಳಿಗೆ ಪ್ರತ್ಯೇಕ ಟೆಂಡರ್‌ ಕರೆಯಲಾಗಿದೆ. 

ದಿನಾಂಕ: 30/10/2006 ರಂದು 3.00 ಗಂಟೆಯೊಳಗೆ ಮೊಹರು ಮಾಡಿದ ಟೆಂಡರ್‌ ಸಲ್ಲಿಸುವುದು ಅದೇ ದಿನ 
ಕೆಳಗೆ ಸಹಿ ಮಾಡಿದವರು ಅಥವಾ ಇವರಿಂದ ಅಧಿಕೃತವಾಗಿ ನೇಮಿಸಲ್ಪಟ್ಟವರು ಟೆಂಡರ್‌ದಾರರ ಸಮ್ಮುಖದಲ್ಲಿ 
ಟೆಂಡರ್‌ ಲಕೋಟೆಯನ್ನು 4.00 ಗಂಟೆಗೆ ತೆರೆಯುವರು ಮತ್ತು ಸದರಿ ದಿನಾಂಕದಂದು ಕಾರಣಾಂತರದಿಂದ ಟೆಂಡರ್‌ 
ನಡೆಯದಿದ್ದರೆ ಇದೇ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ಪುನಃ ದಿನಾಂಕ: 04/11/2006 ರಂದು ಸಂಜೆ 3.00 ಗಂಟಿಗೆ 
ಎರಡನೇ ಬಾರಿಗೆ ನೊಂದಾಯಿತ ಇಚ್ಛೆಯುಳ್ಳ ಅರಣ್ಯ ಗುತ್ತಿಗೆದಾರರಿಂದ ಭರ್ತಿ ಮಾಡಿ ಸಲ್ಲಿಸುವ ಟೆಂಡರ್‌ದಾರರ 
ಸಮ್ಮುಖದಲ್ಲಿ ತೆರೆಯಲಾಗುವುದು. ಈ ಬಗ್ಗೆ ಮತ್ತೇ ಪ್ರತ್ಯೇಕವಾದ ಪ್ರಕಟಣೆ ಹೊರಡಿಸುವುದಿಲ್ಲ. 

ಟಿಂಡರ್‌ ನಮೂನೆಗಳನ್ನು ದಿನಾಂಕ: 28/10/2006 ರಂದು 1.00 ಗಂಟೆಯವರೆಗೆ ಕಛೇರಿ ವೇಳೆಯಲ್ಲಿ 
ನೀಡಲಾಗುವುದು. ಒಂದು ಟೆಂಡರ್‌ ಫಾರಂನ ಬೆಲೆ ರೂ. 100.00 (ತೆರಿಗೆ ಸೇರಿ). ಒಂದೊಂದು ಕೆಲಸಕ್ಕೆ ಸಂಚಕಾರ 
ಠೇವಣಿಯನ್ನು ಡಿಡಿ ರೂಪದಲ್ಲಿ ಶೆಡ್ಯೂಲ್‌ ಕಾಲಂ ಸಂಖ್ಯೆ: 6 ರಲ್ಲಿರುವಂತೆ ಪ್ರತ್ಯೇಕವಾಗಿ ಯಾವುದಾದರು ರಾಷ್ಟ್ರೀಕೃತ 
ಬ್ಯಾಂಕ್‌ನಿಂದ ಪಡೆದು ಟೆಂಡರ್‌ ನಮೂನೆಯೊಂದಿಗೆ ಲಗತ್ತಿಸಬೇಕು. ಹೆಚ್ಚಿನ ವಿವರಗಳಿಗೆ ಈ ಕಛೇರಿಯ ವೇಳೆಯಲ್ಲಿ 
ಸಂಪರ್ಕಿಸಬಹುದಾಗಿದೆ ಮತ್ತು ಎರಡನೇ ಬಾರಿಗೆ ಟೆಂಡರ್‌ ನಡೆಯಬಹುದಾದ ಸಂದರ್ಭದಲ್ಲಿ ಟೆಂಡರ್‌ 
ನಮೂನೆಗಳನ್ನು ದಿನಾಂಕ: 03/11/2006 ರಂದು 1.00 ಗಂಟೆಯವರೆಗೆ ಪಡೆಯಬಹುದಾಗಿದೆ. 


























ಷೆಡ್ಯೂಲ್‌ 
ಕ್ರ. ವಲಯ ಕಾಮಗಾರಿಗಳ ವಿವರ ಭೌತಿಕ ಅಂದಾಜು ನಿಗಧಿ ಕೆಲಸ ಷರಾ 
ಸಂ ಪರಿಮಾಣ ಮೊತ್ತ ಪಡಿಸಿದ ಮುಕ್ತಾಯ 
ಹೆಕ್ಟೇರ್‌: (ಲಕ್ಷ ಇಎಂಡಿ ಗೊಳಿಸುವ 
cum ಗಳಲ್ಲಿ) ಮೊತ್ತ ದಿನಾಂಕ 
2 3 4 5 6 7 8 
Bannner | a. Excavation of New EPT 21250 7.65 20000 30.01.2007 
ghatta Excavation of Elephant-proof trench of Cum 
size top width 3.0 m 
Harohalli | bottom 1.0m and vertical depth 2.0 M. 12917 4.65 12000 30.01.2007 
with an initial lead up to 2 M and Cum 
depositing the excavated soil uniformly 
over the inner side of the elephant- 
proof trench and forming conical 
mound of height 1.5m including 
manually compacting the mound by 
deploying JCB / Hitachi excavators. 
2 Anekal b. Repairs to Elephant-proof 4889 1.63 4100 30.01.2007 
Trenches [Maintenance of Cum 
Existing EPT]: 
Bannner | Repair of damaged elephant proof 5215 1.74 4400 30.01.2007 
Ghatta trenches of size 3.00 m top width, 1.00 Cum 
m bottom width and vertical depth of 2 
m. manually by excavating the filled up 4890 1.63 4100 30.01.2007 
Harohalli | earth / silt and dumping on the mound Cum 
along with formation of the mound, 
including removal of weed growth 
inside EPT and on the mound 
3 Bannner | c. Construction of Elephant proof 1 No. 0.50 1300 30.01.2007 
Ghatta Trench gates 
Harohalli 1 No. 0.50 1300 30.01.2007 
4 Banner d. Erection of Solar fencing 6 kms. 9.00 23000 30.01.2007 
Ghatta 
5 Anekal a. Construction of Rubble Wall 600 Cum 2.084 5300 30.01.2007 





































































































೧೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 
1 2 3 4 5 6 7 8 
Bannner Construction of Rubble Wall 600 Cum 2.084 5300 30.01.2007 

Ghatta 
Harohalli 600 Cum 2.084 5300 30.01.2007 
6 Anekal a. Formation of Nalabund 2 Nos. 2.00 5000 30.01.2007 
Bannner 2 Nos. 2.00 5000 30.01.2007 
Ghatta 
Harohalli 2 Nos. 2.00 5000 30.01.2007 
7 Anekal a. Construction of Gully Checks 210 Cum 0.50 1300 30.01.2007 
Bannner 210 Cum 0.50 1300 30.01.2007 
Ghatta 
Harohalli 210 Cum 0.50 1300 30.01.2007 
8 Anekal a. Purchase of Classic Crackers 1829 0.75 1900 30.11.2006 
(Bombs) Box 
Bannner 1829 Box 0.75 1900 30.11.2006 
Ghatta 
Harohalli 1829 Box 0.75 1900 30.11.2006 
9 Anekal a. Creation of Large Size Pond in 1 No. 2.50 6250 31.12.2006 
scare city area in Mysore 
Elephant Reserve to ensure 
water availability to elephants in 
dry months to prevent straying of 
Elephants in human localities. 
10 Banner |a. Construction of Causeway 1 No. 2.00 5000 31.12.2006 
Ghatta 
1 Anekal a. Construction of Rubble wall along | 435 Cum 1.50 3750 31.03.2007 
Banner the boundary to control elephant 507 Cum 1.75 4375 31.03.2007 
Ghatta menace (new construction) 
Haroahlli 507 Cum 1.75 4375 31.03.2007 
2 Anekal a. Construction of SS Masonry wall 1 No. 1.00 2500 31.03.2007 
Banner with vents/ploes with spikes 1 Nos 1.00 2500 31.03.2007 
Ghatta 
Haroahlli 2 Nos 2.00 5000 31.03.2007 
3 Anekal a. Erection of Elephant Proof gate 1 No. 1.00 2500 31.03.2007 
Banner 1 No. 1.00 2500 31.03.2007 
Ghatta 
Haroahlli 1 No. 1.00 2500 31.03.2007 
4 Anekal a. Construction of Nala bund 2 Nos 2.00 5000 31.03.2007 
Banner 2 Nos 2.00 5000 31.03.2007 
Ghatta 
Haroahlli 2 Nos 2.00 5000 31.03.2007 
5 Anekal a. Cnstruction of Gully Checks 694 Cum 1.665 4200 31.03.2007 
Banner 694 Cum 1.665 4200 31.03.2007 
Ghatta 694 Cum 
Haroahlli 1.665 4200 31.03.2007 
6 Anekal a. Plugging of Breached Earthen 2 Nos 1.00 2500 31.03.2007 
Banner Dams 2 Nos 1.00 2500 31.03.2007 
Ghatta 
Haroahlli 2 Nos 1.00 2500 31.03.2007 
7 Anekal a. Deepening of Natural Water 2 Nos 1.00 2500 31.03.2007 
Banner tanks to store more water to 1 No. 0.50 1250 31.03.2007 
Ghatta provide water for the elephant & 
Haroahlli other wild animals 2 Nos 1.00 2500 31.03.2007 
ನಿಬಂಧನೆಗಳು 
1) ಟೆಂಡರ್‌ ಫಾರಂಗಳನ್ನು ಪ್ರತಿ ಫಾರಂಗೆ ರೂ. 100.00 (ತೆರಿಗೆ ಸೇರಿ) ರಂತೆ ಪಾವತಿ ಮಾಡಿ ದಿನಾಂಕ: 
28/10/2006 ರವರೆಗೆ ಕಛೇರಿ ಕೆಲಸದ ವೇಳೆಯಲ್ಲಿ 1.00 ಗಂಟೆವರೆಗೆ ಪಡೆಯತಕ್ಕದ್ದು ಮತ್ತು 
ಇಚ್ಚೆಯುಳ್ಳವರು ಈ ವಿಭಾಗದಲ್ಲಿ 2006-2007ನೇ ಸಾಲಿಗೆ ತಮ್ಮ ಗುತ್ತಿಗೆಯನ್ನು 
ನೊಂದಾಯಿಸಿಕೊಂಡಿರಬೇಕು. ತಪಿದ್ದಲ್ಲಿ ಅಂತಹವರ ಟೆಂಡರ್‌ನ್ನು ಪರಿಗಣಿಸಲಾಗುವುದಿಲ್ಲ. 
2) ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು ವಲಯವಾರು ಮತ್ತು ಕೆಲಸವಾರು ಮೊಹರು ಮಾಡಿ ಸಲ್ಲಿಸುವುದು. 
3) ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳನ್ನು 30/10/2006 ರಂದು ಸಂಜೆ 3.00 ಗಂಟೆಯವರೆಗೆ ಉಪ ಅರಣ್ಯ 


ಸಂರಕ್ಸಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರ! ೀಯ ಉದ್ಯಾನವನ, ಬೆಂಗಳೂರು ಅಥವಾ ಅವರಿಂದ 
ನಿಯೊಚಿಸಲ್ಪಟ್ಟ ಎವಾ ಸ್ವೀಕರಿಸುವರು ಸುತ್ತು ಮೇಲ್ಕಂಡ ದಿನಾಂಕದಂದು ಕಾರಣಾಂತರದಿಂದ ಟೆಂಡರ್‌ 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೬೩ 





ನಡೆಯದಿದ್ದರೆ ಇದೇ ಪ್ರಕಟಣೆಯ ಷರತ್ತಿಗೆ ಒಳಪಟ್ಟು ಪುನಃ ದಿನಾಂಕ: 04/11/2006 ರಂದು ಸಂಜೆ 3.00 
ಗಂಟೆಗೆ ಎರಡನೇ ಬಾರಿಗೆ ನೊಂದಾಯಿತ ಇಚ್ಚೆಯುಳ್ಳ ಅರಣ್ಯ ಗುತ್ತಿಗೆದಾರರಿಂದ ಭರ್ತಿ ಮಾಡಿ ಸಲ್ಲಿಸುವ 
ಟೆಂಡರ್‌ಗಳನ್ನು ಸ್ವೀಕೃತಿ ಮಾಡಲಾಗುವುದು. ಈ ಬಗ್ಗೆ ಮತ್ತೇ ಪ್ರತ್ಯೇಕವಾದ ಪ್ರಕಟಣೆ ಹೊರಡಿಸುವುದಿಲ್ಲ. 

4) ಈ ಅರಣ್ಯ ಕಾಮಗಾರಿಗಳು ಕಾಲಬದ್ಧ ಕೆಲಸಗಳಾಗಿರುತ್ತದೆ ಮತ್ತು ತುರ್ತು ಕೆಲಸಗಳಾಗಿರುವುದರಿಂದ ಈ 
ಎಲ್ಲಾ ಕೆಲಸಗಳನ್ನು ಆಯಾ ವಲಯ ಅರಣ್ಯ ಅಧಿಕಾರಿಗಳ ನಿರ್ದೇಶನ ಮತ್ತು ಮೇಲಾಧಿಕಾರಿಗಳ 
ನಿರ್ದೇಶನದಂತೆಂಯೂ ಜಾರಿಗೊಳಿಸಲು ಬದ್ಧರಾಗಿರಬೇಕು. ಮೇಲಿನ ಕೆಲಸಗಳು ಕಾಲಬದ್ಧವಾಗಿದ್ದು ಒಂದು ಪಕ್ಷ 
ಯಾವುದಾದರೂ ವಲಯದಲ್ಲಿ ಟೆಂಡರ್‌ದೆ ಮುಂಚೆ ಕೆಲಸಗಳನ್ನು ಕೈಗೊಂಡಿದ್ದ ಪಕ್ಸದಲ್ಲಿ ಮತ್ತು ಕೆಲವು 
ಕೆಲಸಗಳನ್ನು ಕೈಬಿಡಬೇಕಾದ ಸಂದರ್ಭದಲ್ಲಿ ಅಂತಹ ಕೆಲಸಗಳು ಈ ಪ್ರಕಟಣೆಯಿಂದ 
ಹೊರತುಪಡಿಸಿದವುಗಳಾಗಿರುತ್ತವೆ ಮತ್ತು ಸ್ಥಳ ಬದಲಾವಣೆಯಾದರೂ ಸಹ ಕೆಲಸಗಳನ್ನು 
ಗುರುತುಪಡಿಸಿಕೊಟ್ಟಿ ಸ್ಥಳದಲ್ಲಿ ಪೂರ್ಣಗೊಳಿಸಬೇಕಾಗುತ್ತದೆ. 

5) ಪ್ರತಿ ಟೆಂಡರ್‌ದಾರರು ಈ ಕಾಮಗಾರಿಗಳನ್ನು ನೆರವೇರಿಸಲು ಅಗತ್ಯವಿರುವ ಸಲಕರಣೆಗಳನ್ನು ಹಾಗೂ 
ಸಾಗಾಣಿಕೆ ವಾಹನಗಳ ವ್ಯವಸ್ಥೆಯನ್ನು ಸ್ವಂತವಾಗಿ ಮಾಡಿಕೊಳ್ಳಬೇಕು ಮತ್ತು ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ 
ಕಾಮಗಾರಿಗಳನ್ನು ನಿರ್ವಹಿಸಲು ಟೆಂಡರುದಾರರು ನಿಯೋಜಿಸುವ ದಿನಗೂಲಿ ಆಳುಗಳಿಗೆ ಕಾಡು ಪ್ರಾಣಿಗಳಿಂದ 
ಏನಾದರೂ ತೊಂದರೆಯಾದಲ್ಲಿ ಟೆಂಡರುದಾರರ ಜವಬ್ದಾರಿಯಾಗಿರುತ್ತದೆ. ಇದಕ್ಕೆ ಇಲಾಖೆಯಿಂದ ಯಾವುದೇ 
ಪರಿಹಾರ ಧನವನ್ನು ನೀಡಲಾಗುವುದಿಲ್ಲ. ತೊಂದರೆಗಳು ಬರದಂತೆ ಎಲ್ಲಾ ರೀತಿಯ ಎಚ್ಚರಗಳನ್ನು 
ಟಿೆಂಡರುದಾರರು ಮುಂಚಿತವಾಗಿಯೇ ತೆಗೆದುಕೊಳ್ಳಬೇಕು. ಇದನ್ನು ಕಟ್ಟುನಿಟ್ಟಾಗಿ ಇಲಾಖೆಯ ಅಧಿಕಾರಿಗಳ 
ನಿರ್ದೇಶನಗಳಂತೆ ಟೆಂಡರುದಾರರು ಎಚ್ಚರಿಕೆ ವಹಿಸಿಕೊಳ್ಳಬೇಕು ಮತ್ತು ಇದನ್ನೆಲ್ಲ ಅರಿತು ನೀವು ಟೆಂಡರ್‌ನ್ನು 
ಪಡೆಯಬಹುದಾಗಿರುತ್ತದೆ. ಅಲ್ಲದೆ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಟೆಂಡರುದಾರರು ಕೆಲಸ ನಿರ್ವಹಿಸುವ 
ಅವಧಿಯಲ್ಲಿ ಟೆಂಡರುದಾರರಾಗಲಿ ಅಥವಾ ಅವರಿಂದ ನಿಯೋಜನೆಗೊಂಡ ದಿನಗೂಲಿ ಆಳುಗಳಾಗಲಿ ಅಥವಾ 
ಅವರಿಗೆ ಸಂಬಂಧಪಟ್ಟವರಾಗಲಿ ಕರ್ನಾಟಕ ಅರಣ್ಯ ಕಾಯ್ದೆ 1963 ಮತ್ತು ವನ್ಯಜೀವಿ ರಕ್ಟಣಾ ಕಾಯ್ದೆ 
1972ನ್ನು ಉಲ್ಲಂಘನೆ ಮಾಡತಕ್ಕದ್ದಲ್ಲ. 

6) ಈ ಮೇಲಿನ ಕೆಲಸಗಳಿಗೆ ಟೆಂಡರ್‌ ಸಲ್ಲಿಸಲು ಇಚ್ಚಿಸುವ ಗುತ್ತಿಗೆದಾರರು ಆಯಾ ಕೆಲಸಕ್ಕೆ ನಿಗಧಿಪಡಿಸಿರುವ 
ಇಎಂಡಿ ಮೊತ್ತಕ್ಕೆ ಉಪ ಅರಣ್ಯ ಸಂರಕ್ಟಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು 
ಇವರ ಪರವಾಗಿ ಯಾವುದಾದರೂ ರಾಷ್ಟ್ರೀಕೃತ ಬ್ಯಾಂಕ್‌ನಿಂದ ಡಿಡಿ ರೂಪದಲ್ಲಿ ಪಡೆದು 
ಪಾವತಿಸಬೇಕಾಗುತ್ತದೆ. 

7) ಗುತ್ತಿಗೆದಾರರು... ಷರತ್ತುಗಳನ್ನೊಳಗೊಂಡ ಟೆಂಡರ್‌ಗಳನ್ನು ಸಲ್ಲಿಸದಿದ್ದಲ್ಲಿ ಅಂತಹ ಟೆಂಡರುಗಳನ್ನು 
ತಿರಸ್ಕರಿಸಲಾಗುವುದು ಮತ್ತು ಇದರ ಬಗ್ಗೆ ಏನಾದರೂ ತಕರಾರುಗಳು ಉದ್ಭವವಾದಲ್ಲಿ ಅರಣ್ಯ 
ಸಂರಕ್ಸಣಾಧಿಕಾರಿಗಳು, ಬೆಂಗಳೂರು ವೃತ್ತ, ಬೆಂಗಳೂರು ರವರ ತೀರ್ಮಾನವೇ ಅಂತಿಮವಾಗಿರುತ್ತದೆ. 

8) ನಿಗಧಿಪಡಿಸಿದ ಅವಧಿಯ ನಂತರ ಬಂದ ಟೆಂಡರ್‌ಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

9) ಯಾವುದೇ ಕಾರಣ ನೀಡದೇ ಟೆಂಡರ್‌ಗಳನ್ನು ಒಪ್ಪುವ ಹಾಗೂ ತಿರಸ್ಕರಿಸುವ ಹಕ್ಕನ್ನು ಉಪ ಅರಣ್ಯ 
ಸಂರಕ್ಟಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು ಇವರು 
ಕಾಯ್ದಿರಿಸಿಕೊಂಡಿರುತ್ತಾರೆ. 

10) ಷೆಡ್ಯೂಲ್‌ನಲ್ಲಿ ಸೂಚಿಸಿರುವ ಕಾಮಗಾರಿ ಅನುಷ್ಕಾನ ಸಂಬಂಧ ಹಣ ಪಾವತಿಸುವುದು ಆಯಾ ಯೋಜನೆಗಳಡಿ 
ಬಿಡುಗಡೆಗೊಳ್ಳುವ ಅನುದಾನ ಹಾಗೂ ಅನುಮೋದನೆಯ ನಿಬಂಧನೆಗೆ ಒಳಪಟ್ಟಿರುತ್ತದೆ. ಒಂದು ಪಕ್ಷ 
ಸರ್ಕಾರದಿಂದ ಹಣ ಬಿಡುಗಡೆ ತಡವಾದ ಪಕ್ಸದಲ್ಲಿ ಅಂತಹ ಹಣ ಪಾವತಿಗೆ ಯಾವುದೇ ತರಹದ ಬಡ್ಡಿ 
ನೀಡಲಾಗುವುದಿಲ್ಲ. 

11) ಎಲ್ಲಾ ಕೆಲಸಗಳು ಆಗಿಂದಾಗ್ಗೆ ಮುಕ್ತಾಯವಾದ ನಂತರ ಸದರಿ ಕೆಲಸಗಳನ್ನು ಸಹಾಯಕ ಅರಣ್ಯ 
ಸಂರಕ್ಸಣಾಧಿಕಾರಿಗಳಿಂದ ತನಿಖೆ ಮಾಡಿಸಿ ವಲಯ ಅರಣ್ಯ ಅಧಿಕಾರಿಗಳ ಮುಖಾಂತರ ಬಿಲ್ಲುಗಳನ್ನು ಕ್ಷೇತ್ರ 
ಟಿಪ್ಪಣಿ ಪುಸ್ತಕದೊಂದಿಗೆ (ಎಫ್‌ಎನ್‌ಬಿ / ಎಂಬಿ) ಹಣ ಪಾವತಿಗೆ ಒಪ್ಪಿಸಬೇಕಾಗುತ್ತದೆ ಮತ್ತು ಬಿಲ್‌ ಹಣ 
ಸಂದಾಯ ಮಾಡುವಾಗ ಬಿಲ್‌ಗಳಲ್ಲಿ ನಿಯಮದಂತೆ 2% ಆದಾಯ ತೆರಿಗೆ ಮತ್ತು ಆದಾಯ ತೆರಿಗೆ ಮೇಲೆ 
2% ಸರ್‌ಚಾರ್ಜ್‌ನ್ನು ಹಾಗೂ 12.5% ವ್ಯಾಟ್‌ & 5% ಠೇವಣಿ ಹಣವನ್ನು ಕಡಿತಗೊಳಿಸಿ ಮತ್ತು ಆಗಿಂದಾಗ್ಗೆ 
ತೆರಿಗೆಗಳು ವ್ಯತ್ಯಾಸವಾದರೂ ಸಹ ನಿಯಮದಂತೆ ಕಡಿತಗೊಳಿಸಲಾಗುವುದು. 

12) ಕೆಲಸಗಳು ನಿರ್ವಹಿಸುವಾಗ ಇತರೆ ಮರಗಿಡಗಳಿಗೆ, ವನ್ಯಜೀವಿಗಳಿಗೆ ಮತ್ತು ಯಾವುದೇ ಇತರೆ ಅರಣ್ಯ 
ಸಂಪತ್ತಿಗೆ ನಷ್ಠ ಉಂಟು ಮಾಡಿದ್ದಲ್ಲಿ ಸರ್ಕಾರಕ್ಕೆ ಆದ ನಷ್ಕವನ್ನು ಸಂಬಂಧಪಟ್ಟ ಗುತ್ತಿಗೆದಾರರಿಂದ ವಸೂಲು 
ಮಾಡಲಾಗುವುದು ಅಥವಾ ಬಿಲ್ಲುಗಳಲ್ಲಿ ಕಟಾವು ಮಾಡಲಾಗುವುದು. 

13) ಕೆಲಸಗಳನ್ನು ಸಮರ್ಪಕವಾಗಿ ನಿರ್ವಹಿಸಲು ವಿಫಲವಾದರೆ. ಅಥವಾ ನಿಗಧಿ ಪಡಿಸಿದ ಪರಿಮಾಣದಲ್ಲಿ 
ಕೆಲಸಗಳನ್ನು ನಿರ್ವಹಿಸದಿರುವುದು ಕಂಡು ಬಂದರೆ ಅಂತಹ ಗುತ್ತಿಗೆಯನ್ನು ರದ್ದುಪಡಿಸಿ, ಇಲಾಖಾ 
ಮುಖಾಂತರ ಕೆಲಸಗಳನ್ನು ಗುತ್ತಿಗೆದಾರರ ವೆಚ್ಚದಲ್ಲಿ ನಿರ್ವಹಿಸಲು ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳು, 
ಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾರೆ. 

14) ಎಲ್ಲಾ ಕೆಲಸಗಳ ವಿವರಗಳು ಮತ್ತು ಅಂದಾಜು ಪಟ್ಟಿಯ ವಿವರ ಹೆಚ್ಚಿನ ನಿಬಂಧನೆಗಳನ್ನು ಈ ಕಛೇರಿಯ 
ಕೆಲಸದ ವೇಳೆಯಲ್ಲಿ ಸಂಪರ್ಕಿಸಿ ತಿಳಿದುಕೊಳ್ಳ ಬಹುದಾಗಿದೆ. 


೧೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





15) ಟೆಂಡರ್‌ನಲ್ಲಿ ಭಾಗವಹಿಸಲಿಚ್ಚಿಸುವ ಗುತ್ತಿಗೆದಾರರು "ಕರ್ನಾಟಕ ಸಾರ್ವಜನಿಕ ಸಂಗ್ರಹಣದಲ್ಲಿ ಪಾರದರ್ಶಕತೆ 
ಕಾಯ್ದೆ 1999" ಕಲಂ 271ಎ) ದಂತೆ ಮೇಲೆ ನಮೂದಿಸಿದ ರೀತಿಯ ಕೆಲಸಗಳನ್ನು ಕರ್ನಾಟಕ ಅರಣ್ಯ 
ಇಲಾಖೆಯ ಯಾವುದೇ ವಿಭಾಗದಲ್ಲಿ ಕನಿಷ್ಠ ಒಂದು ವರ್ಷ ಸಮರ್ಪಕವಾಗಿ ನಿರ್ವಹಿಸಿದ ಅನುಭವ 
ಹೊಂದಿರಬೇಕು ಹಾಗೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಧೃಢೀಕೃತ ಪ್ರಮಾಣ ಪತ್ರವನ್ನು 
ಒದಗಿಸಬೇಕು. 

16) ಯಾವುದೇ ವಿಭಾಗದಲ್ಲಿ ಗುತ್ತಿಗೆದಾರರು ಡೀಫಾಲ್ಟರ್‌ ಆಗಿದ್ದರೆ ಅಥವಾ ಕಪ್ಪು ಪಟ್ಟಿಯಲ್ಲಿರುವ 
ಗುತ್ತಿಗೆದಾರರು ಟೆಂಡರ್‌ನಲ್ಲಿ ಭಾಗವಹಿಸಲು ಅರ್ಹರಾಗಿರುವುದಿಲ್ಲ. 

17) ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳು, ಅಥವಾ ಅವರಿಂದ ನಿಯೋಜಿಸಲ್ಪಟ್ಟಿ ಅಧಿಕಾರಿ ಅಥವಾ ಪ್ರತಿನಿಧಿ ಸದರಿ 
ಕಾಮಗಾರಿಗಳನ್ನು ನೋಡಬಯಸಿದ್ದಲ್ಲಿ ಅದಕ್ಕೆ ಅನುವು ಮಾಡಿಕೊಡಬೇಕು. 

18) ಸಾರ್ವತ್ರಿಕ ರಜೆ ದಿನಗಳಲ್ಲಿ ಕೆಲಸ ಮಾಡಬೇಕಾದರೆ, ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳ ಅನುಮತಿಯನ್ನು 
ಬರವಣಿಗೆಯಲ್ಲಿ ಪಡೆಯತಕ್ಕದ್ದು. 

19) ಕಾಮಗಾರಿಗಳನ್ನು ಕೈಗೊಳ್ಳುವಾಗ ಟೆಂಡರುದಾರರಿಂದ ಇಲಾಖೆಗೆ ಯಾವುದಾದರೂ ಪರಿಹಾರ: ದಂಡ ಬಾಕಿ 
ಬರಬೇಕಾಗಿದ್ದಲ್ಲಿ ಅದನ್ನು ಅವರ ಹೆಸರಿನಲ್ಲಿರುವ ಭದ್ರತಾ ಠೇವಣಿಯಲ್ಲಿ ಮುರಿದುಕೊಳ್ಳಲಾಗುವುದು. 

20) ಬಿಲ್ಲುಗಳನ್ನು ಪಾವತಿಗೆ ಸಲ್ಲಿಸುವಾಗ ನಿಗಧಿತ ನಮೂನೆಯಲ್ಲಿ ಸಲ್ಲಿಸತಕ್ಕದ್ದು. 

21) ಟೆಂಡರ್‌ದಾರರಿಣೆ ನೀಡಲಾದ ಮಾದರಿ ಮತ್ತು ವಿವರಣೆಯಲ್ಲಿ ಬದಲಾವಣೆಗಳನ್ನು ಮಾಡಲು ಉಪ ಅರಣ್ಯ 
ಸಂರಕ್ಬಣಾಧಿಕಾರಿಗಳಿಗೆ ಅವಕಾಶ ಅಧಿಕಾರವಿರುತ್ತದೆ. 

22) ಕೆಲಸದ ಅವಧಿಯ ವಿಸ್ತರಣೆ ಬಗ್ಗೆ ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರೀಯ 
ಉದ್ಯಾನವನ, ಬೆಂಗಳೂರು ಇವರು ನೀಡಿದ ಆದೇಶವೇ ಅಂತಿಮವಾಗಿದ್ದು, ಇದನ್ನು ಎಲ್ಲಾ ಟೆಂಡರುದಾರರು 
ಒಪ್ಪಿ ಕೊಳ್ಳಲು ಬದ್ಧರಾಗಿರಬೇಕು. 

23) ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು ಇವರ 
ಮ ಇಲ್ಲದೆ ಬೇರೆಯವರಿಗೆ ಗುತ್ತಿಗೆದಾರರು. ವಹಿಸಿಕೊಟ್ಟಿಲ್ಲಿ ಕೆಲಸದ ಆದೇಶವನ್ನು 

ರದ್ದುಪಡಿಸುವುದಲ್ಲದೆ ಇ.ಎಂ.ಡಿ ಮತ್ತು ಭದ್ರತಾ ಠೇವಣಿಯನ್ನು ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 

24) ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಬನ್ನೇರುಘಟ್ಟ ರಾಷ್ಟ್ರ ೀಯ ಉದ್ಯಾನವನ, ಬೆಂಗಳೂರು ರವರ ಲಿಖಿತ 
ಅನುಮತಿ ಇಲ್ಲದೇ ಯಾವುದೇ ಕೆಲಸವನ್ನು ಟೆಂಡರುದಾರರು ಪ್ರಾರಂಭಿಸಬಾರದು. 

25) ಬಿಲ್ಲಿನ ಹಣವನ್ನು ಯಶಸ್ವಿ ಟೆಂಡರುದಾರರಿಗೆ ಪೂರ್ಣಗೊಂಡ ಕೆಲಸಕ್ಕೆ ಕ್ರಾಸ್ಟ್‌ ಚೆಕ್‌ ಮೂಲಕ 
ನೀಡಲಾಗುವುದು. 

26) ಟೆಂಡರುದಾರರು ನಮೂದಿಸುವ ದರವು ನಿಯಮಾವಳಿಗಳ ಪ್ರಕಾರ ತೆರಿಗೆ ದರವನ್ನು ಒಳಗೊಂಡಿರಬೇಕು. ಈ 
ಬಗ್ಗೆ ಗುತ್ತಿಗೆದಾರರಿಗೆ ಯಾವುದೇ ಹೆಚ್ಚುವರಿ ಹಣ ನೀಡಲಾಗುವುದಿಲ್ಲ. 

27) ಮೇಲೆ ಹೇಳಿದ ಟೆಂಡರ್‌ ನಿಯಮಗಳಿಗೆ ಒಪ್ಪದೇ ಇದ್ದ ಟೆಂಡರುದಾರರ ಛೆಂಡರ್‌ನ್ನು ತಿರಸ್ಕರಿಸಲಾಗುವುದು. 

28) ಯಶಸ್ವಿ ಟೆಂಡರುದಾರರು ನಮೂದಿಸಿರುವ ದರದಲ್ಲಿ ಯಾವುದೇ ಕಾರಣದಿಂದ ಅಂದರೆ ಕಾಲ ಹೆಚ್ಚಳ 
ಹೊಸದರಪಟ್ಟಿಯ ಪ್ರಕಟಣೆ ಮುಂತಾದವು ಅಥವಾ ಇನ್ನಾವುದೇ ಕಾರಣದಿಂದ ಅವಧಿ ವಿಸ್ತರಣೆಯಿಂದಲೂ 
ನಮೂದಿಸಿದ ದರಕ್ಕಿಂತ ಹೆಚ್ಚು ಮಾಡಲಾಗುವುದಿಲ್ಲ. 

29) ಕಾರಣಾಂತರಗಳಿಂದ ಯಾವುದೇ ಕೆಲಸವನ್ನು ಪೂರ್ಣವಾಗಿ ನಿಲ್ಲಿಸಬೇಕಾದಲ್ಲಿ ಅಂತಹ ಗುತ್ತಿಗೆದಾರರಿಗೆ 
ಇ.ಎಂ.ಡಿ ಹಣವನ್ನು ಮಾತ್ರ ಹಿಂದಿರುಗಿಸಲಾಗುತ್ತದೆ ಮತ್ತು ಈ ಬಗ್ಗೆ ಯಾವುದೇ ರೀತಿ ಪರಿಹಾರ 
ನೀಡಲಾಗುವುದಿಲ್ಲ. 

30) ನಮೂದಿಸಿರುವ ದರವು ಕೆಲಸದ ಸ್ಥಳದ ಸ್ವಚ್ಛ ಮಾಡಿರುವಿಕೆ ಒಳಗೊಂಡಿರಬೇಕು ಮತ್ತು ಈ ದರದಲ್ಲಿ 
ಎಲ್ಲಾ ಖುತುಮಾನ, ಭೂಮಿಯ ಪರಿಸ್ಥಿತಿಗಳಲ್ಲೂ. ಕೆಲಸ ಮಾಡಬೇಕು. 

31) ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಮಾತ್ರವೇ ಕೆಲಸದ ಸ್ಥಳದಲ್ಲಿ ದಾಸ್ತಾನು ಮಾಡಬೇಕು. ತಿರಸ್ಕೃತವಾದ 
ಸಾಮಗ್ರಿಗಳನ್ನು ಕೆಲಸದ ಪ್ರದೇಶದಿಂದ ಕೂಡಲೇ ಸಾಗಿಸಬೇಕು. 

32) ಕೆಲಸದ ಸ್ಥಳದಿಂದ ಅನುಪಯೋಗಿ ವಸ್ತುಗಳನ್ನು ಗುತ್ತಿಗೆದಾರರು ತೆಗೆಯದಿದ್ದಲ್ಲಿ ಅಂದಾಜು ವೆಚ್ಚದ ಮೇಲೆ 
ಶೇಕಡ 0.5ನ್ನು ಬಿಲ್ಲುಗಳಲ್ಲಿ ಕಡಿತಗೊಳಿಸಲಾಗುವುದು. 

33) ಟೆಂಡರ್‌ ಫಾರಂ ನೀಡುವ ದಿನಗಳಲ್ಲಿ ಗುತ್ತಿಗೆದಾರರ ನೊಂದಣಿಯನ್ನು ಮಾಡಲಾಗುವುದಿಲ್ಲ. 

34) ಟೆಂಡರುದಾರರು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿಗಳನ್ನು ಕೆಲಸಕ್ಕೆ ನಿಯೋಜಿಸಬಾರದು. 

35) ಟೆಂಡರ್‌ ಕುರಿತಾದ ನ್ಯಾಯಿಕ ವ್ಯಾಜ್ಯದ ಸಂದರ್ಭ ಉದ್ಭವಿಸಿದಲ್ಲಿ ಚಿಂಗಳೊಣ ನಗರ ಸಿವಿಲ್‌ ನ್ಯಾಯಾಲಯ 
ವ್ಯಾಜ್ಯ ವ್ಯಾಪ್ತಿಯ ನ್ಯಾಯಾಲಯವಾಗಿರುತ್ತದೆ. 

36) ಕರ್ನಾಟಕ ವೃತ್ತಿ ತೆರಗೆ & ಮಾರಾಟ ತೆರಿಗೆ ಅಡಿಯಲ್ಲಿ ನೊಂದಣಿದಾರರಲ್ಲದವರು ಟೆಂಡರ್‌ನಲ್ಲಿ 
ಭಾಗವಹಿಸುವಂತಿಲ್ಲ, ಮಾರಾಟ ತೆರಿಗೆ / ವೃತ್ತಿ ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. 

37) ಸೂರ್ಯೋದಯಕ್ಕೆ ಮುಂಚೆ. ಅಥವಾ ಸೂರ್ಯ ಮುಳುಗಿದ ನಂತರ ಯಾವುದೇ ರೀತಿಯ ನಿರ್ಮಾಣ 
ಕಾರ್ಯಗಳನ್ನು ಗುತ್ತಿಗೆದಾರರು ಮಾಡಬಾರದು. 

ಉಪ ಅರಣ್ಯ ಸಂರಕ್ಸಣಾಧಿಕಾರಿಗಳು, 
ಪಿ.ಆರ್‌. 624 ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬೆಂಗಳೂರು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೬೫ 





ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಲೋಕೋಪಯೋಗಿ ಇಲಾಖೆ, ಉಡುಪಿ ವಿಭಾಗ, ಉಡುಪಿ 
ಟೆಂಡರ್‌ ಪ್ರಕಟಣೆ 
ನಂ./ಜಿ.ಎನ್‌.ಎಲ್‌./ಎನ್‌.ಐ.ಟಿ./ಯು.ಡಿ.ಎನ್‌./2006-2007/ಜೆಇ, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 

ಈ ಕೆಳಗೆ ಸೂಚಿಸಿದ ಕಾಮಗಾರಿಗಳಿಗೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತ ಗುತ್ತಿಗೆದಾರರ ನಿರ್ಧಿಷ್ಟ ಫಾರಂನಲ್ಲಿ 
ಕರ್ನಾಟಕ ಟ್ರಾನ್ಸ್‌ಸ್ಪರೆನ್ಸಿ ಇನ್‌ ಪಬ್ಲಿಕ್‌ ಪ್ರೋಕ್ಯೂರ್ಮೆಂಟ್‌ ಆ್ಯಕ್ಷೆ 2000 ದ ಪ್ರಕಾರ ದ್ವಿ ಲಕೋಟೆ ಪದ್ಧತಿಯಲ್ಲಿ ಮೊಹರಾದ ಐಟಂದರ 
ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರಿನ ದ್ವಿಲಕೋಟೆ ಬಿಡ್‌ ಪದ್ಧತಿ, ತಾಂತ್ರಿಕ ಬಿಡ್‌ ಹಾಗೂ ವಿತ್ತೀಯ (ಫೈನಾನ್ಸಿಯಲ್‌) ಬಿಡ್ಡನ್ನು ಒಳಗೊಂಡಿದೆ. 
ಬಿಡ್‌ಗಳನ್ನು ತಾಂತ್ರಿಕ ಬಿಡ್‌ ಹಾಗೂ ವಿತ್ತೀಯ ಬಿಡ್‌ ಎಂದು ಗುರುತು ಹಾಕಿದ ಎರಡು ಪ್ರತ್ಯೇಕ ಮೊಹರಾದ ಲಕೋಟೆಗಳಲ್ಲಿ ಎರಡು ಭಾಗಗಳಲ್ಲಿ 
ಸ್ವೀಕರಿಸಲಾಗುವುದು. ಈ ಎರಡು ಲಕೋಟೆಗಳಿಗೆ ಮೊಹರು ಮಾಡಿ ಕೆಲಸದ ಶಿರೋನಾಮೆ ನಮೂದಿಸಿ ಇನ್ನೊಂದು ಮೊಹರಾದ 
ಲಕೋಟೆಯಲ್ಲಿಡಬೇಕು ಮತ್ತು ಬಿಡ್ಡುದಾರರ ಹೆಸರು ಹಾಗೂ ಪೂರ್ತಿ ಅಂಚೆ ವಿಳಾಸದೊಂದಿಗೆ ಕೆಳ ಸಹಿದಾರರಿಗೆ ಕಳುಹಿಸಬೇಕು. ಪೂರ್ತಿಗೊಳಿಸಿದ 
ಬಿಡ್ಡನ್ನು ಶೆಡ್ಕೂಲ್‌ನಲ್ಲಿ ಒಳಗೊಂಡ ವಿಶೇಷ ನಿಯಮಗಳ ಕೆಪಿಡಬ್ಲ್ಯೂಡಿ ಕೋಡ್‌ ವಾಲ್ಕೂಂ 2ರ ಫಾರಂನಲ್ಲಿ ಪಿಬ್ಲ್ಯೂಜಿ 65 ಹಾಗೂ 66 ರಲ್ಲಿ 
ಹಾಗೂ ಕರ್ನಾಟಕ ಟ್ರಾನ್ಸ್‌ಸ್ಪರೆನ್ಸಿ ಇನ್‌ ಪಬ್ಬಿಕ್‌ ಪ್ರೋಕ್ಕೂರ್ಮೆಂಟ್‌ ಅ್ಯ್ಕಕ್ಟ್‌ 2000 ದಲ್ಲಿ ನಿರೂಪಿತ ಶರ್ತಗೊಳಪಟ್ಟು ದಿನಾಂಕ 27.10.2006 ರಂದು 
ಸಂಜೆ 4.00 ಗಂಟೆಯವರೆಗೆ ಕಾರ್ಯಕಾರಿ ಅಭಿಯಂತರರು, ಲೋ.ಇ, ಉಡುಪಿ ವಿಭಾಗ, ಉಡುಪಿ ಇವರು ಸ್ವೀಕರಿಸುವರು. ಈ ಕೆಳಗೆ ಸೂಚಿತ 
ದಿನಾಂಕದಂದು ತಾಂತ್ರಿಕ ಬಿಡ್ಡನ್ನು ತೆರೆಯಲಾಗುವುದು. ತಾಂತ್ರಿಕ ಬಿಡ್ಡ್‌ನಲ್ಲಿ ಅರ್ಹರಾಗಿರುವ ಬಿಡ್ಜ್‌ದಾರರ ವಿತ್ತೀಯ ಬಿಡ್‌ಗಳನ್ನು ಮಾತ್ರ 
ತೆರೆಯಲಾಗುವುದು. 

ಖಾಲಿ ಟೆಂಡರು ಫಾರಂಗಳಿಗೆ ಅರ್ಜಿಗಳನ್ನು ನಿಗದಿಪಡಿಸಿದ ಬೆಲೆಯೊಂದಿಗೆ (ಇದನ್ನು ಹಿಂದಿರುಗಿಸಲಾಗುವುದಿಲ್ಲ) ದಿನಾಂಕ: 26.10.2006 
ರವರೆಗೆ ಕೆಲಸದ ಎಲ್ಲಾ ದಿನಗಳಂದು ಕಛೇರಿ ವೇಳೆಯಲ್ಲಿ ಸ್ವೀಕರಿಸಲಾಗುವುದು. ಅರ್ಜಿ ಜೊತೆಗೆ ಗುತ್ತಿಗೆದಾರರು ಅವರ ರಿಜಿಸ್ಟ್ರೇಶನನ ಸರ್ಟಿಫೈಡ್‌ 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. ಖಾಲಿ ಟೆಂಡರು ಫಾರಂಗಳನ್ನು ಈ ಕಛೇರಿಯಲ್ಲಿ ದಿನಾಂಕ: 26.10.2006 ರಂದು ನೀಡಲಾಗುವುದು. 



































ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗಿರಿಸಿದ ಇಎಂಡಿ ಕಾಮಗಾರಿ ಟೆಂಡರ್‌ ಟೆಂಡರ್‌ ಅರ್ಹ 
ಸಂ. ಅಂದಾಜು (ರೂ. ಗಳಲ್ಲಿ ಮುಗಿಸಲು ನಮೂನೆ | (ಶೆಡ್ಯೂಲ್‌ | ಗುತ್ತಿಗೆದಾರರು 
ಮೊಬಲಗು ನಿಗದಿಪಡಿಸಿದ ಬೆಲೆ) 
(ರೂ. ಲಕ್ಷಗಳಲ್ಲಿ) ಕಾಲಮಿತಿ 
(ಮಳೆಗಾಲ 
ಹೊರತು) 
1. | ಉಡುಪಿ ತಾಲ್ಲೂಕು, 7579081.00 75800.00 12 ತಿಂಗಳು ದರವಾರು 5600/- 1ನೇ ದರ್ಜೆ 
ಆವರ್ಸೆ-ಅಮರಕಲ್‌-ಬೆಳ್ಳೆ ರಸ್ತೆ ಅಭಿವೃದ್ದಿ 
2. | ಉಡುಪಿ ತಾಲ್ಲೂಕು, 8834332.00 88400.0 12 ತಿಂಗಳು ದರವಾರು 5600/- 1ನೇ ದರ್ಜೆ 
ಬೈರಂಪಳಿ-ವಡ್ಡ-ಎಳ್ಳಾರು ರಸ್ತೆ ಅಭಿವೃದ್ಧಿ 





ಸಾಮಾನ್ಯ ನಿಯಮಗಳು: 

1) ಕೆಲಸದ ಬಿಡ್ಡಿಂಗ್‌ನಲ್ಲಿ ಆಸಕ್ತಿಯುಳ್ಳ ಗುತ್ತಿಗೆದಾರರು ನಗದಾಗಿ ಅಥವಾ ಉಡುಪಿಯಲ್ಲಿ ಪಾವತಿ ಆಗುವಂತೆ ಕಾರ್ಯಕಾರಿ ಅಭಿಯಂತರರು 
ಉಡುಪಿ ವಿಭಾಗ ಉಡುಪಿ ಅವರ ಹೆಸರಿಗೆ ಪಡೆದ ಡಿಡಿ ರೂಪದಲ್ಲಿ ಪಾತಿಸಬೇಕಾದ ಟೆಂಡರ್‌ ಶೆಡ್ಯೂಲ್‌ ಮೌಲ್ಯದೊಂದಿಗೆ (ಇದನ್ನು 
ಹಿಂದಿರುಗಿಸುವುದಿಲ್ಲ) ಕೆಳಸಹಿದಾರರಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಜೊತೆ ಗುತ್ತಿಗೆದಾರರ ರಿಜಿಸ್ಟ್ರೇಶನ್‌ ಸರ್ಟಿಫೈಡ್‌ ಪ್ರತಿಯೊಂದಿಗೆ 
ಸಲ್ಲಿಸತಕ್ಕದ್ದು. 

2) ಟೆಂಡರಿನಲ್ಲಿ ಭಾಗವಹಿಸಲಿಚ್ಚಿಸುವ ಗುತ್ತಿಗೆದಾರರು ಉದ್ದೇಶಿಸಿರುವ ಕಾಮಗಾರಿಯ ಶೇ. 30 ರಷ್ಟು ಮೊತ್ತದ ಇದೇ ತರಹದ 
ಕಾಮಗಾರಿಯನ್ನು ಕಳೆದ ಐದು ವರ್ಷಗಳ ಅವಧಿಯ ಒಂದು ಆರ್ಥಿಕ ವರ್ಷದಲ್ಲಿ ಪೂರೈಸಿರತಕ್ಕದ್ದು. ಈ ಕುರಿತ ಪ್ರಮಾಣಪತ್ರವನ್ನು 
ಸಕ್ಷಮ ಅಧಿಕಾರಿಯವರಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 

3) ಕಾಮಗಾರಿ ನಿರ್ವಹಿಸುವರೇ, ಬೇಕಾದ ಆರ್ಥಿಕ ಸಾಮರ್ಥ್ಯ ಹೊಂದಿರುವರೇ ಎನ್ನುವ ಬಗ್ಗೆ ಟೆಂಡರ್‌ ಮೊಬಲಗಿನ ಶೇ. 30ಕ್ಕೆ ಸಮನಾದ 
ಮೊಬಲಗಿನ (ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ) ಲೈನ್‌ ಆಫ್‌ ಕ್ರೆಡಿಟ್‌ನ್ನು ತಪ್ಪದೆ ನೀಡಬೇಕು. 

4) ಕಾಮಗಾರಿ ಪೂರ್ತಿಗೊಳಿಸಿದ ಬಳಿಕ ಎರಡು ವರ್ಷಗಳ ಕಾಲ ಯಾವುದೇ ದುರಸ್ತಿ ಕಾರ್ಯ ಬರಬಾರದು. ಈ ಮೇಲಿನಂತೆ ಪ್ರಕಟಿತ 
ಚಾಚು / ಚೈನೇಜುಗಳಲ್ಲಿ ಈ ಮೇಲಿನಂತೆ ದುರಸ್ತಿ ಅವಧಿಯಲ್ಲಿ (ಡಿಫೆಕ್ಟ್‌ ಲಯಾಬಿಲಿಟಿ ಅವಧಿ) ಯಾವುದಾರೂ ದುರಸ್ವಿಬೇಕಾದರೆ 
ಗುತ್ತಿಗೆದಾರ/ವಾಣಿಜ್ಯ ಸಂಸ್ಥೆ, ಅದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಪುನರ್‌ನಿರ್ಮಿಸಿಕೊಡಬೇಕು. 

5) ತಾಂತ್ರಿಕ ಬಿಡ್‌ಗಳ ಪುರಾವೆಯಾಗಿ ಲಗ್ತೀಕತ ಎಲ್ಲಾ ದಾಖಲೆಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಿಂತ ಕೆಳಗಿಲ್ಲದ ಶ್ರೇಣಿಯ ಗೆಜೆಟೆಡ್‌ 
ಅಧಿಕಾರಿಯವರಿಂದ ದೃಢೀಕರಿಸಿ ಸಲ್ಲಿಸಬೇಕು. ತಪ್ಪಿದರೆ ಬಿಡ್‌ಗಳನ್ನು ಅನರ್ಹಗೊಳಿಸಲಾಗುತ್ತದೆ. ಮೂಲ ದಾಖಲೆಗಳನ್ನು ಯಾವುದೇ 
ಹಂತದಲ್ಲಿ ಪರಿಶೀಲನಾರ್ಥವಾಗಿ ಕೇಳಿದಾಗ ಹಾಜರುಪಡಿಸಬೇಕು. ಮೂಲ ದಾಖಲೆಗಳನ್ನು ನೀಡಲು ತಫ್ಪಿದರೆ ತಾಂತ್ರಿಕ ಬಿಡ್‌ಗಳು 
ಅನರ್ಹಗೊಳ್ಳುತ್ತದೆ. 

6 ತಾಂತ್ರಿಕ ಬಿಡ್‌ನೊಂದಿಗೆ ಸಮಂಜಸವಾದ (ರಿಲೆವೆಂಟ್‌) ಪ್ರಮಾಣಪತ್ರಗಳು ಹಾಗೂ ವಿವರಗಳನ್ನು ಮಾತ್ರ ಲಗ್ರೀಕರಿಸಬೇಕು. 
ಕಂಪನಿ:ಏಜೆನ್ಸಿಗಳು / ವಾಣಿಜ್ಯ ಸಂಸ್ಥೆಗಳ:ಪ್ರೊಪೈಲ್‌ ವಿವರಗಳನ್ನು ಲಗ್ತೀಕರಿಸಬೇಕು. 

7) ಶರ್ತ ಬದ್ದ ಟೆಂಡರುಗಳನ್ನು ಪರಿಗಣಿಸಲಾಗುವುದಿಲ್ಲ. 

8) ಈ ಮೇಲಿನ ರಸ್ತೆ ಕೆಲಸವನ್ನು ಎಂ.ಒ.ಆರ್‌.ಟಿ.ಎಚ್‌. ಮಾದರಿ ಪ್ರಕಾರವಿರುವ ಪೇವರ್‌ಯುಕ್ತವಾದ (paver 1೧15೧) ಹಾಟ್‌ 
ಮಿಕ್ಷನಿಂದ ಮಾತ್ರ ನಿರ್ವಹಿಸಬೇಕು. ತಪ್ಪಿದಲ್ಲಿ ಇಲಾಖಾ ನಿಯಮಗಳ ರೀತ್ಯಾ ಕ್ರಮ ಕೈಗೊಳ್ಳಲಾಗುತ್ತದೆ. 

9) ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಮುಗಿಸಬೇಕು. ತಪ್ಪಿಲ್ಲಿ ನಿಯಮ ರೀತ್ಯಾ ದಂಡನಾ ಶುಲ್ಕ ತೆರಬೇಕಾಗುತ್ತದೆ. 

10) ಗುತ್ತಿಗೆದಾರರು ಸಿಮೆಂಟ್‌, ಉಕ್ಕು ಡಾಂಬರು ಹಾಗೂ ಕಾಮಗಾರಿಗಳಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳ ಸಂಗ್ರಹಕ್ಕೆ ತಮ್ಮ ಸ್ವಂತ ವ್ಯವಸ್ಥೆ 
ಮಾಡಿಕೊಳ್ಳಬೇಕು. ಇದನ್ನು ಕೆಲಸಕ್ಕೆ ಉಪಯೋಗಿಸುವ ಮೊದಲು ಗುಣನಿಯಂತ್ರಣ ಪರೀಕ್ಷೆಗೆ ಒಳಪಡಿಸಿ, ಫಲಿತಾಂಶವು 
ಐ.ಎಸ್‌.ಎಸ್‌ (!.5.5.) ಗುಣ ಮಟ್ಟಕ್ಕೆ ಸರಿಹೊಂದುವಂತಿರಬೇಕು ಇದನ್ನು ಕೆಲಸದ ಎಲ್ಲಾ ಹಂತಗಳಲ್ಲಿ ಒದಗಿಸಬೇಕು. 





೧೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





11) ಪ್ರತೀ ಟೆಂಡರುದಾರು ರಸ್ತೆ ಕೆಲಸಕ್ಕೆ ಈ ಕೆಳಗೆ ನೀಡಲಾದಂತೆ ಯಂತ್ರೋಪಕರಣ ಸ್ವಂತ ಅಥವಾ ಬಾಡಿಗೆಗೆ ಹೊಂದಿದ್ದು, ಅವುಗಳ 
ಮಾಲಿಕತ್ವದ ಪುರಾವೆ ಲಗ್ತೀಕರಿಸಬೇಕು. ಪುರಾವೆ ರಹಿತವಾಗಿ ಸಲ್ಲಿಸಿದ ಟೆಂಡರುಗಳನ್ನು ಅನರ್ಹಗೊಳಿಸಲಾಗುವುದು. 

1) ಇಎಂಡಿಯನ್ನು ರಾಷ್ಟ್ರೀಕೃತ ಯಾ ಶೆಡ್ಯೂಲ್‌ ಬ್ಯಾಂಕಿನಿಂದ ಪಡೆದ ಎಫ್‌.ಡಿ.ಆರ್‌./ ಕಾಲ್‌ಡೆಪೋಸಿಟ್‌, ಡಿಡಿ, ಬ್ಯಾಂಕಗ್ಯ್ಕಾರಂಟಿ ಅಥವಾ 
ಎನ್‌.ಎಸ್‌.ಪಿ. ರೂಪದಲ್ಲಿ, (ಎನ್‌.ಎಸ್‌.ಸಿ ಯನ್ನು ಕೆಳಸಹಿದಾರರ ಹೆಸರಿಗೆ ಪ್ಲಜ್‌ ಮಾಡಬೇಕು) ಸಲ್ಲಿಸಬೇಕು. ನಿಗದಿಪಡಿಸಿದ 
ಮುಂಗಡ ಠೇವಣಿಯೊಂದಿಗೆ ಸಲ್ಲಿಸದಿರುವ ಟೆಂಡರನ್ನು ಪರಿಗಣಿಸಲಾಗುವುದಿಲ್ಲ. 









































ಕ್ರ. ಯಂತ್ರೋಪಕರಣಗಳ ವಿವರ ಸಂಖ್ಯೆಗಳು ಮಾಲಿಕತ್ವದ ಪುರಾವೆ 

ಸಂ. 

1 | ಹಾಟ್‌ ಮಿಕ್ಸ್‌ ಪ್ಲಾಂಟ್‌ 4060 ಟಿಪಿಹೆಚ್‌ ಯಾ 1 ಪರ್ಚೇಸ್‌ ಇನ್‌ ವೈಸ್‌/ಸೇಲ್‌ಡೀಡ್‌/ಬಾಡಿಗೆ ಪಡೆದ ವಿವರಗಳು 
ಹೆಚ್ಚಿನ ಸಾಮರ್ಥ್ಯ (ಎಂ.ಒ.ಆರ್‌.ಟಿ.ಹೆಚ್‌. ಮಾದರಿ (ಮಾಲೀಕನೊಂದಿಗೆ ಉಪಕರಣದ ಮಾಲಿಕತ್ವದ ಪುರಾವೆ ಸಹಿತ 
ಪ್ರಕಾರ) ಹಯರ್‌ ಅಗ್ರಿಮೆಂಟ್‌) 

2 | ಪೇವರ್‌ ಫಿನಿಷರ್‌ 1. 611. ಅಧೇ ಒ.22 222 

3 | ವೈಬ್ರೇಟರ್‌ ರೋಡ್‌ ರೋಲರ್‌ Bel ಬಳು ಚಾಹ ಅದಥೇ. ಸಾಲಾ 

4 | ಸ್ಪಾಟಿಕ್‌ ರೋಡ್‌ ರೋಲರ್‌ 2M ಕ 0 ಅದೇ ೬.೬ 

5 | ಮೆಕ್ಯಾನಿಕಲ್‌ ಸ್ಟೇಯರ್‌ ಪ್ರಸ್‌ ಅಟ ಅತ್‌ ಬಯ ಹ ಅಧೇ ಸ ಾಯಾ2ಾ 

6 | ಟಿಪ್ಪರ್‌ 4 ಆರ್‌.ಟಿ.ಓ. ನೀಡಿದ ನೋಂದಣಿ ಪ್ರಮಾಣ ಪತ್ರದ ಪ್ರತಿ 

7 | ಏರ್‌ ಕಂಪ್ರೆಸರ್‌ 2 ಮಾರಾಟಗಾರರಿಂದ ಪರ್ಚೀಸ್‌ ಇನ್‌ ವೈಸ್‌ ಪ್ರತಿಯೊಂದಿಗೆ 

ಪರ್ಚೆಸ್‌ ಇನ್‌ ವೈಸ್‌ / ಸೇಲ್‌ ಡೀಡ್‌ನ ಪ್ರತಿ 
ಕೆಲಸದ ಕುರಿತಾದ ಯಾವುದೇ ಇತರ ವಿವರವನ್ನು ಕಛೇರಿಯ ವೇಳೆಯಲ್ಲಿ ಈ ಕಛೇರಿಯಿಂದ ಪಡೆಯಬಹುದಾಗಿದೆ. 
ಕೆ. ಸುರೇಶ್‌ ಶೆಟ್ಟಿ 
ಪಿ.ಆರ್‌. 596 ಕಾರ್ಯಪಾಲಕ ಇಂಜಿನಿಯರರು, 


ಲೋ.ಇ. ಉಡುಪಿ ವಿಭಾಗ, ಉಡುಪಿ. 
ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಲೋಕೋಪಯೋಗಿ ಇಲಾಖೆ, ಉಡುಪಿ ವಿಭಾಗ, ಉಡುಪಿ 
ಟೆಂಡರ್‌ ಪ್ರಕಟಣೆ 
ನಂ./ಜಿ.ಎನ್‌.ಎಲ್‌./ಎನ್‌.ಐ.ಡಿ./ಯು.ಡಿ.ಎನ್‌./2006-2007/ಜೆಇ, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 

ಈ ಕೆಳಗೆ ಸೂಚಿಸಿದ ಕಾಮಗಾರಿಗಳಿಗೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತ ಗುತ್ತಿಗೆದಾರರ ನಿರ್ಧಿಷ್ಟ ಫಾರಂನಲ್ಲಿ 
ಕರ್ನಾಟಕ ಟ್ರಾನ್ಸ್‌ಸ್ಪರೆನ್ಸಿ ಇನ್‌ ಪಬ್ಲಿಕ್‌ ಪ್ರೋಕ್ಯೂರ್ಮೆಂಟ್‌ ಅ್ಯಕ್ಟ್‌ 2000 ದ ಪ್ರಕಾರ ದ್ವಿ ಲಕೋಟೆ ಪದ್ಧತಿಯಲ್ಲಿ ಮೊಹರಾದ ಐಟಂದರ 
ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. ಟೆಂಡರಿನ ದ್ವಿಲಕೋಟೆ ಬಿಡ್‌ ಪದ್ಧತಿ, ತಾಂತ್ರಿಕ ಬಿಡ್‌ ಹಾಗೂ ವಿತ್ತೀಯ (ಫೈನಾನ್ಸಿಯಲ್‌) ಬಿಡ್ಡನ್ನು ಒಳಗೊಂಡಿದೆ. 
ಬಿಡ್‌ಗಳನ್ನು ತಾಂತ್ರಿಕ ಬಿಡ್‌ ಹಾಗೂ ವಿತ್ತೀಯ ಬಿಡ್‌ ಎಂದು ಗುರುತು ಹಾಕಿದ ಎರಡು ಪ್ರತ್ಯೇಕ ಮೊಹರಾದ ಲಕೋಟೆಗಳಲ್ಲಿ ಎರಡು ಭಾಗಗಳಲ್ಲಿ 
ಸ್ವೀಕರಿಸಲಾಗುವುದು. ಈ ಎರಡು ಲಕೋಟೆಗಳಿಗೆ ಮೊಹರು ಮಾಡಿ ಕೆಲಸದ ಶಿರೋನಾಮೆ ನಮೂದಿಸಿ ಇನ್ನೊಂದು ಮೊಹರಾದ 
ಲಕೋಟೆಯಲ್ಲಿಡಬೇಕು ಮತ್ತು ಬಿಡ್ಡುದಾರರ ಹೆಸರು ಹಾಗೂ ಪೂರ್ತಿ ಅಂಚೆ ವಿಳಾಸದೊಂದಿಗೆ ಕೆಳಸಹಿದಾರರಿಗೆ ಕಳುಹಿಸಬೇಕು. ಪೂರ್ತಿಗೊಳಿಸಿದ 
ಬಿಡ್ಡನ್ನು ಶೆಡ್ಕೂಲ್‌ನಲ್ಲಿ ಒಳಗೊಂಡ ವಿಶೇಷ ನಿಯಮಗಳ ಕೆಪಿಡಬ್ಲ್ಯೂಡಿ ಕೋಡ್‌ ವಾಲ್ಕೂಂ 2ರ ಫಾರಂನಲ್ಲಿ ಪಿಡಬ್ಲ್ಯೂಜಿ 65 ಹಾಗೂ 66 ರಲ್ಲಿ 
ಹಾಗೂ ಕರ್ನಾಟಕ ಟ್ರಾನ್ಸ್‌ಸ್ಪರೆನ್ಸಿ ಇನ್‌ ಪಬ್ಲಿಕ್‌ ಪ್ರೋಕ್ಕೂರ್ಮೆಂಟ್‌ ಆಅ್ಯಕ್ಟ್‌ 2000 ದಲ್ಲಿ ನಿರೂಪಿತ ಶರ್ತಗೊಳಪಟ್ಟು ದಿನಾಂಕ 27.10.2006 ರಂದು 
ಸಂಜೆ 4.00 ಗಂಟೆಯವರೆಗೆ ಕಾರ್ಯಕಾರಿ ಅಭಿಯಂತರರು, ಲೋ.ಇ, ಉಡುಪಿ ವಿಭಾಗ, ಉಡುಪಿ ಇವರು ಸ್ವೀಕರಿಸುವರು. ಈ ಕೆಳಗೆ ಸೂಚಿತ 
ದಿನಾಂಕದಂದು ತಾಂತ್ರಿಕ ಬಿಡ್ಡನ್ನು ತೆರೆಯಲಾಗುವುದು. ತಾಂತ್ರಿಕ ಬಿಡ್ಡ್‌ನಲ್ಲಿ ಅರ್ಹರಾಗಿರುವ ಬಿಡ್ಜ್‌ದಾರರ ವಿತ್ತೀಯ ಬಿಡ್‌ಗಳನ್ನು ಮಾತ್ರ 
ತೆರೆಯಲಾಗುವುದು. 

ಖಾಲಿ ಟೆಂಡರು ಫಾರಂಗಳಿಗೆ ಅರ್ಜಿಗಳನ್ನು ನಿಗದಿಪಡಿಸಿದ ಬೆಲೆಯೊಂದಿಗೆ (ಇದನ್ನು ಹಿಂದಿರುಗಿಸಲಾಗುವುದಿಲ್ಲು ದಿನಾಂಕ: 26.10.2006 
ರವರೆಗೆ ಕೆಲಸದ ಎಲ್ಲಾ ದಿನಗಳಂದು ಕಛೇರಿ ವೇಳೆಯಲ್ಲಿ ಸ್ವೀಕರಿಸಲಾಗುವುದು. ಅರ್ಜಿ ಜೊತೆಗೆ ಗುತ್ತಿಗೆದಾರರು ಅವರ ರಿಜಿಸ್ಟ್ರೇಶನನ ಸರ್ಟಿಫೈಡ್‌ 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. ಖಾಲಿ ಟೆಂಡರು ಫಾರಂಗಳನ್ನು ಈ ಕಛೇರಿಯಲ್ಲಿ ದಿನಾಂಕ: 26.10.2006 ರಂದು ನೀಡಲಾಗುವುದು. 











ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗಿರಿಸಿದ ಇಎಂಡಿ ಕಾಮಗಾರಿ ಟೆಂಡರ್‌ ಟೆಂಡರ್‌ ಅರ್ಹ 
ಸಂ. ಅಂದಾಜು (ರೂ. ಗಳಲ್ಲಿ ಮುಗಿಸಲು ನಮೂನೆ | (ಶೆಡ್ಯೂಲ್‌ | ಗುತ್ತಿಗೆದಾರರು 
ಮೊಬಲಗು ನಿಗದಿಪಡಿಸಿದ ಬೆಲೆ) 
(ರೂ. ಲಕ್ಷಗಳಲ್ಲಿ) ಕಾಲಮಿತಿ 
(ಮಳೆಗಾಲ 
ಹೊರತು) 
1. | ಉಡುಪಿ ತಾಲ್ಲೂಕು, ಹಿರಿಯಡ್ಕ 52,30,773.0 52350.00 9 ತಿಂಗಳು ದರವಾರು | 5600- 1ನೇ ದರ್ಜೆ 
ಗರೋಡಿ-ವಯ ಮುತ್ತೂರು ರಸ್ತೆ ಅಭಿವೃದ್ಧಿ 





























ಸಾಮಾನ್ಯ ನಿಯಮಗಳು: 

1) ಕೆಲಸದ ಬಿಡ್ಡಿಂಗ್‌ನಲ್ಲಿ ಆಸಕ್ತಿಯುಳ್ಳ ಗುತ್ತಿಗೆದಾರರು ನಗದಾಗಿ ಅಥವಾ ಉಡುಪಿಯಲ್ಲಿ ಪಾವತಿ ಆಗುವಂತೆ ಕಾರ್ಯಕಾರಿ ಅಭಿಯಂತರರು 
ಉಡುಪಿ ವಿಭಾಗ ಉಡುಪಿ ಅವರ ಹೆಸರಿಗೆ ಪಡೆದ ಡಿಡಿ ರೂಪದಲ್ಲಿ ಪಾತಿಸಬೇಕಾದ ಟೆಂಡರ್‌ ಶೆಡ್ಯೂಲ್‌ ಮೌಲ್ಯದೊಂದಿಗೆ (ಇದನ್ನು 
ಹಿಂದಿರುಗಿಸುವುದಿಲ್ಲ) ಕೆಳಸಹಿದಾರರಿಗೆ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಜೊತೆ ಗುತ್ತಿಗೆದಾರರ ರಿಜಿಸ್ಟ್ರೇಶನ್‌ ಸರ್ಟಿಫೈಡ್‌ ಪ್ರತಿಯೊಂದಿಗೆ 
ಸಲ್ಲಿಸತಕ್ಕದ್ದು. 





ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೬೭ 












































2) ಟೆಂಡರಿನಲ್ಲಿ ಭಾಗವಹಿಸಲಿಚ್ಚಿಸುವ ಗುತ್ತಿಗೆದಾರರು ಉದ್ದೇಶಿಸಿರುವ ಕಾಮಗಾರಿಯ ಶೇ. 30 ರಷ್ಟು ಮೊತ್ತದ ಇದೇ ತರಹದ 
ಕಾಮಗಾರಿಯನ್ನು ಕಳೆದ ಐದು ವರ್ಷಗಳ ಅವಧಿಯ ಒಂದು ಆರ್ಥಿಕ ವರ್ಷದಲ್ಲಿ ಪೂರೈಸಿರತಕ್ಕದ್ದು. ಈ ಕುರಿತ ಪ್ರಮಾಣಪತ್ರವನ್ನು 
ಸಕ್ಷಮ ಅಧಿಕಾರಿಯವರಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 

3) ಕಾಮಗಾರಿ ನಿರ್ವಹಿಸುವರೇ, ಬೇಕಾದ ಆರ್ಥಿಕ ಸಾಮರ್ಥ್ಯ ಹೊಂದಿರುವರೇ ಎನ್ನುವ ಬಗ್ಗೆ ಟೆಂಡರ್‌ ಮೊಬಲಗಿನ ಶೇ. 30ಕ್ಕೆ ಸಮನಾದ 
ಮೊಬಲಗಿನ (ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ) ಲೈನ್‌ ಆಫ್‌ ಕ್ರೆಡಿಟ್‌ನ್ನು ತಪ್ಪದೆ ನೀಡಬೇಕು. 

4) ಕಾಮಗಾರಿ ಪೂರ್ತಿಗೊಳಿಸಿದ ಬಳಿಕ ಎರಡು ವರ್ಷಗಳ ಕಾಲ ಯಾವುದೇ ದುರಸ್ತಿ ಕಾರ್ಯ ಬರಬಾರದು. ಈ ಮೇಲಿನಂತೆ ಪ್ರಕಟಿತ 
ಚಾಚು / ಚೈನೇಜುಗಳಲ್ಲಿ ಈ ಮೇಲಿನಂತೆ ದುರಸ್ತಿ ಅವಧಿಯಲ್ಲಿ (ಡಿಫೆಕ್ಟ್‌ ಲಯಾಬಿಲಿಟಿ ಅವಧಿ) ಯಾವುದಾರೂ ದುರಸ್ತಿಬೇಕಾದರೆ 
ಗುತ್ತಿಗೆದಾರ/ವಾಣಿಜ್ಯ ಸಂಸ್ಥೆ » ಅದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಪುನರ್‌ನಿರ್ಮಿಸಿಕೊಡಬೇಕು. 

5) ತಾಂತ್ರಿಕ ಬಿಡ್‌ಗಳ ಪುರಾವೆಯಾಗಿ ಲಗ್ತೀಕೃತ ಎಲ್ಲಾ ದಾಖಲೆಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಿಂತ ಕೆಳಗಿಲ್ಲದ ಶ್ರೇಣಿಯ ಗೆಜೆಟೆಡ್‌ 
ಅಧಿಕಾರಿಯವರಿಂದ ದೃಢೀಕರಿಸಿ ಸಲ್ಲಿಸಬೇಕು. ತಪ್ಪಿದರೆ ಬಿಡ್‌ಗಳನ್ನು ಅನರ್ಹಗೊಳಿಸಲಾಗುತ್ತದೆ. ಮೂಲ ದಾಖಲೆಗಳನ್ನು ಯಾವುದೇ 
ಹಂತದಲ್ಲಿ ಪರಿಶೀಲನಾರ್ಥವಾಗಿ ಕೇಳಿದಾಗ ಹಾಜರುಪಡಿಸಬೇಕು. ಮೂಲ ದಾಖಲೆಗಳನ್ನು ನೀಡಲು ತಪ್ಪಿದರೆ ತಾಂತ್ರಿಕ ಬಿಡ್‌ಗಳು 
ಅನರ್ಹಗೊಳ್ಳುತ್ತದೆ. 

6) ತಾಂತ್ರಿಕ ಬಿಡ್‌ನೊಂದಿಗೆ ಸಮಂಜಸವಾದ (ರಿಲೆವೆಂಟ್‌) ಪ್ರಮಾಣಪತ್ರಗಳು ಹಾಗೂ ವಿವರಗಳನ್ನು ಮಾತ್ರ ಲಗ್ತೀಕರಿಸಬೇಕು. 
ಕಂಪನಿ:ಏಜೆನ್ಸಿಗಳು / ವಾಣಿಜ್ಯ ಸಂಸ್ಥೆಗಳ:ಪ್ರೊಪೈಲ್‌ ವಿವರಗಳನ್ನು ಲಗ್ಗೀಕರಿಸಬೇಕು. 

7) ಶರ್ತ ಬದ್ದ ಟೆಂಡರುಗಳನ್ನು ಪರಿಗಣಿಸಲಾಗುವುದಿಲ್ಲ. 

8) ಈ ಮೇಲಿನ ರಸ್ತೆ ಕೆಲಸವನ್ನು ಎಂ.ಒ.ಆರ್‌.ಟಿ.ಎಚ್‌. ಮಾದರಿ ಪ್ರಕಾರವಿರುವ ಪೇವರ್‌ಯುಕ್ತವಾದ (paver 1೧15೧) ಹಾಟ್‌ 
ಮಿಕ್ಸನಿಂದ ಮಾತ್ರ ನಿರ್ವಹಿಸಬೇಕು. ತಪ್ಪಿದಲ್ಲಿ ಇಲಾಖಾ ನಿಯಮಗಳ ರೀತ್ಯಾ ಕ್ರಮ ಕೈಗೊಳ್ಳಲಾಗುತ್ತದೆ. 

9) ಕಾಮಗಾರಿಯನ್ನು ನಿಗದಿತ ಅವಧಿಯೊಳಗೆ ಮುಗಿಸಬೇಕು. ತಪ್ಪಿದಲ್ಲಿ ನಿಯಮ ರೀತ್ಯಾ ದಂಡನಾ ಶುಲ್ಕ ತೆರಬೇಕಾಗುತ್ತದೆ. 

10 ಗುತ್ತಿಗೆದಾರರು ಸಿಮೆಂಟ್‌, ಉಕ್ಕು ಡಾಂಬರು ಹಾಗೂ ಕಾಮಗಾರಿಗಳಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳ ಸಂಗ್ರಹಕ್ಕೆ ತಮ್ಮ ಸ್ವಂತ ವ್ಯವಸ್ಥೆ 
ಮಾಡಿಕೊಳ್ಳಬೇಕು. ಇದನ್ನು ಕೆಲಸಕ್ಕೆ ಉಪಯೋಗಿಸುವ ಮೊದಲು ಗುಣನಿಯಂತ್ರಣ ಪರೀಕ್ಷೆಗೆ ಒಳಪಡಿಸಿ, ಫಲಿತಾಂಶವು 
ಐ.ಎಸ್‌.ಎಸ್‌ (1.5.5.) ಗುಣ ಮಟ್ಟಕ್ಕೆ ಸರಿಹೊಂದುವಂತಿರಬೇಕು ಇದನ್ನು ಕೆಲಸದ ಎಲ್ಲಾ ಹಂತಗಳಲ್ಲಿ ಒದಗಿಸಬೇಕು. 

11) ಪ್ರತೀ ಟೆಂಡರುದಾರು ರಸ್ತೆ ಕೆಲಸಕ್ಕೆ ಈ ಕೆಳಗೆ ನೀಡಲಾದಂತೆ ಯಂತ್ರೋಪಕರಣ ಸ್ವಂತ ಅಥವಾ ಬಾಡಿಗೆಗೆ ಹೊಂದಿದ್ದು, ಅವುಗಳ 
ಮಾಲಿಕತ್ವದ ಪುರಾವೆ ಲಗ್ತೀಕರಿಸಬೇಕು. ಪುರಾವೆ ರಹಿತವಾಗಿ ಸಲ್ಲಿಸಿದ ಟೆಂಡರುಗಳನ್ನು ಅನರ್ಹಗೊಳಿಸಲಾಗುವುದು. 

12) ಇಎಂಡಿಯನ್ನು ರಾಷ್ಟ್ರೀಕೃತ ಯಾ ಶೆಡ್ಯೂಲ್‌ ಬ್ಯಾಂಕಿನಿಂದ ಪಡೆದ ಎಫ್‌.ಡಿ.ಆರ್‌./ ಕಾಲ್‌ಡೆಪೋಸಿಟ್‌, ಡಿಡಿ, ಬ್ಯಾಂಕಗ್ಮಾರಂಟಿ ಅಥವಾ 
ಎನ್‌.ಎಸ್‌.ಪಿ. ರೂಪದಲ್ಲಿ, (ಎನ್‌.ಎಸ್‌.ಸಿ ಯನ್ನು ಕೆಳಸಹಿದಾರರ ಹೆಸರಿಗೆ ಪ್ಲಜ್‌ ಮಾಡಬೇಕು) ಸಲ್ಲಿಸಬೇಕು. ನಿಗದಿಪಡಿಸಿದ 
ಮುಂಗಡ ಠೇವಣಿಯೊಂದಿಗೆ ಸಲ್ಲಿಸದಿರುವ ಟೆಂಡರನ್ನು ಪರಿಗಣಿಸಲಾಗುವುದಿಲ್ಲ. 

ಕ್ರ. ಯಂತ್ರೋಪಕರಣಗಳ ವಿವರ ಸಂಖ್ಯೆಗಳು ಮಾಲಿಕತ್ವದ ಪುರಾವೆ 

ಸಂ. 

1 | ಹಾಟ್‌ ಮಿಕ್ಸ್‌ ಪ್ಲಾಂಟ್‌ 4060 ಟಿಪಿಹೆಚ್‌ ಯಾ 1 ಪರ್ಚೇಸ್‌ ಇನ್‌ ವೈಸ್‌/ಸೇಲ್‌ಡೀಡ್‌/ಬಾಡಿಗೆ ಪಡೆದ ವಿವರಗಳು 
ಹೆಚ್ಚಿನ ಸಾಮರ್ಥ್ಯ (ಎಂ.ಒ.ಆರ್‌.ಟಿ.ಹೆಚ್‌. ಮಾದರಿ (ಮಾಲೀಕನೊಂದಿಗೆ ಉಪಕರಣದ ಮಾಲಿಕತ್ವದ ಪುರಾವೆ ಸಹಿತ 
ಪ್ರಕಾರ) ಹಯರ್‌ ಅಗ್ರಿಮೆಂಟ್‌) 

2 | ಪೇವರ್‌ ಫಿನಿಷರ್‌ ಗ | 7 ಇಕಾ ಾಮಾಜಾು ಅರ್ಥೇ ಜಬರ್‌ 

3 | ವೈಬ್ರೇಟರ್‌ ರೋಡ್‌ ರೋಲರ್‌ ಪ ತ ಬ [್ಪ ಅದೆಲ ಭಾ ಬ ಳಾ 

4 | ಸ್ಪಾಟಿಕ್‌ ರೋಡ್‌ ರೋಲರ್‌ ಗ ಸ ಬರಾ, ಅದೇ ೬.೬ 

5 | ಮೆಕ್ಕಾನಿಕಲ್‌ ಸ್ಟೇಯರ್‌ EE ಅದೇ ಜದ 

6 | ಟಿಪ್ಪರ್‌ 4 ಆರ್‌.ಟಿ.ಓ. ನೀಡಿದ ನೋಂದಣಿ ಪ್ರಮಾಣ ಪತ್ರದ ಪ್ರತಿ 

7 | ಏರ್‌ ಕಂಪ್ರೆಸರ್‌ 2 ಮಾರಾಟಗಾರರಿಂದ ಪರ್ಚೇಸ್‌ ಇನ್‌ ವೈಸ್‌ ಪ್ರತಿಯೊಂದಿಗೆ 

ಪರ್ಚೆಸ್‌ ಇನ್‌ ವೈಸ್‌ / ಸೇಲ್‌ ಡೀಡ್‌ನ ಪ್ರತಿ 
ಕೆಲಸದ ಕುರಿತಾದ ಯಾವುದೇ ಇತರ ವಿವರವನ್ನು ಕಛೇರಿಯ ವೇಳೆಯಲ್ಲಿ ಈ ಕಛೇರಿಯಿಂದ ಪಡೆಯಬಹುದಾಗಿದೆ. 
ಕೆ. ಸುರೇಶ್‌ ಶೆಟ್ಟಿ 
ಪಿ.ಆರ್‌. 597 ಕಾರ್ಯಪಾಲಕ ಇಂಜಿನಿಯರರು, 


ಲೋ.ಇ. ಉಡುಪಿ ವಿಭಾಗ, ಉಡುಪಿ. 
ಕಾರ್ಯಪಾಲಕ ಅಭಿಯಂತರರ ಕಛೇರಿ, ಲೋಕೋಪಯೋಗಿ ಇಲಾಖೆ, ಉಡುಪಿ ವಿಭಾಗ, ಉಡುಪಿ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
ನಂ./ಜಿ.ಎನ್‌.ಎಲ್‌./ಟಿ.ಎನ್‌.ಡಿ/ಯು.ಡಿ.ಎನ್‌./2006-2007/ಜೆಇ, ದಿನಾಂಕ: 25ನೇ ಸೆಪ್ಟೆಂಬರ್‌ 2006 


ಈ ಕೆಳಗೆ ಸೂಚಿಸಿದ ಕಾಮಗಾರಿಗಳಿಗೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನಿರ್ಧಿಷ್ಟ ಫಾರಂನಲ್ಲಿ ಕರ್ನಾಟಕ ಟ್ರಾನ್ಸ್‌ಸ್ಪರೆನ್ಸಿ ಇನ್‌ 


ಪಬ್ಬಿಕ್‌ ಪ್ರೋಕ್ಕೂರ್ಮೆಂಟ್‌ ಆಅ್ಯಕ್ಟ್‌ 2000 ದ ಪ್ರಕಾರ ಐಟಂವಾರು ಟೆಂಡರುಗಳನ್ನು ಆಹ್ವಾನಿಸಲಾಗಿದೆ. ಪೂರ್ತಿಗೊಳಿಸಿದ ಟೆಂಡರನ್ನು ಶೆಡ್ಯೂಲ್‌ನಲ್ಲಿ 
ಒಳಗೊಂಡ ವಿಶೇಷ ನಿಯಮಗಳ ಕೆಪಿಡಬ್ಲ್ಯೂಡಿ ಕೋಡ್‌ ವಾಲ್ಕೂಂ 2ರ ಫಾರಂ ನಂ ಪಿಬ್ಲ್ಯೂಜಿ 65 ಹಾಗೂ 66 ರಲ್ಲಿ ಕರ್ನಾಟಕ ಟ್ರಾನ್ಸಫರೆನ್ಸಿ ಇನ್‌ 
ಪಬ್ಲಿಕ್‌ ಪ್ರೊಕ್ಕೂರ್‌ಮೆಂಟ್‌ ಆಅ್ಯಕ್ಟ್‌ 2000 ದಲ್ಲಿ ನಿರೂಪಿತ ಶರ್ತಗಳಿಗೊಳಪಟ್ಟು ದಿನಾಂಕ 27.10.2006 ರಂದು ಸಂಜೆ 4.00 ಗಂಟೆಯವರೆಗೆ 
ಕಾರ್ಯಕಾರಿ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಉಡುಪಿ ವಿಭಾಗ ಉಡುಪಿ ಇವರು ಸ್ವೀಕರಿಸುವರು. 





೧೨೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ 


ಭಾಗ - ೫ 





ಖಾಲಿ ಟೆಂಡರು ಫಾರಂಗಳಿಗೆ ಅರ್ಜಿಗಳನ್ನು ನಿಗದಿಪಡಿಸಿದ ಬೆಲೆಯೊಂದಿಗೆ (ಇದನ್ನು ಹಿಂದಿರುಗಿಸಲಾಗುವುದಿಲ್ಲು ದಿನಾಂಕ: 26.10.2006 
ರವರೆಗೆ ಕೆಲಸದ ಎಲ್ಲಾ ದಿನಗಳಂದು ಕಛೇರಿ ವೇಳೆಯಲ್ಲಿ ಸ್ವೀಕರಿಸಲಾಗುವುದು. ಅರ್ಜಿ ಜೊತೆಗೆ ಗುತ್ತಿಗೆದಾರರು ಅವರ ರಿಜಿಸ್ಟ್ರೇಶನ ಸರ್ಟಿಫೈಡ್‌ 
ಪ್ರತಿಯನ್ನು ಸಲ್ಲಿಸತಕ್ಕದ್ದು. ಖಾಲಿ ಟೆಂಡರು ಫಾರಂಗಳನ್ನು ಈ ಕಛೇರಿಯಲ್ಲಿ ದಿನಾಂಕ: 26.10.2006 ರಂದು ನೀಡಲಾಗುವುದು. 
ಲೆಕ್ಕ ಶೀರ್ಷಿಕೆ: ನಬಾರ್ಡ್‌ ಕಾಮಗಾರಿಗಳು: 


















































ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗಿರಿಸಿದ ಇಎಂಡಿ ಕಾಮಗಾರಿ ಟೆಂಡರ್‌ ಟೆಂಡರ್‌ ಅರ್ಹ 
ಸಂ ಅಂದಾಜು (ರೂ. ಮುಗಿಸಲು ನಮೂನೆ | (ಶೆಡ್ಯೂಲ್‌ | ಗುತ್ತಿಗೆದಾರರು 
ಮೊಬಲಗು ಗಳಲ್ಲಿ ನಿಗದಿಪಡಿಸಿದ ಬೆಲೆ) 
(ರೂ. ಲಕ್ಷಗಳಲ್ಲಿ) ಕಾಲಮಿತಿ 
(ಮಳೆಗಾಲ 
ಹೊರತು) 
1. | ಕುಂದಾಪುರ ತಾಲ್ಲೂಕು, ಕಮಲಶಿಲೆ-ಎಡಮೊಗ್ಗೆ | 46,33,556.00 46400.00 6 ತಿಂಗಳು ದರವಾರು ರೂ. 1ನೇ ದರ್ಜೆ 
ರಸ್ತೆಯ ಕೊಚ್ಚಾಡಿ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ 3400/- 
ನಿರ್ಮಾಣ 
| 2. | ಕುಂದಾಪುರ ತಾಲ್ಲೂಕು, ತೂದಳ್ಳಿ-ಹೊಸೂರು | 18,48,728.00 | 27800.00 | 6 ತಿಂಗಳು. | ದರವಾರು |, ರೂ. | 1ನೇ ದರ್ಜೆ | 
ರಸ್ತೆಯಲ್ಲಿ ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆ 2250- ಮತ್ತು 
ನಿರ್ಮಾಣ ಮೇಲ್ಪಟ್ಟು 
3 ಕುಂದಾಪುರ ತಾಲ್ಲೂಕು, ವರ್ಸೆ-ಹುಲ್ಕುಡಿಕೆ 49,87,445.00 49900.00 6 ತಿಂಗಳು ದರವಾರು ರೂ. 1ನೇ ದರ್ಜೆ 
ರಸ್ತೆಯ ಅಭಿವೃದ್ಧಿ 3400/- 
4 | ಕಾಕಲ್ರಳ ತಾಲ್ಲೂಕು, 36,01,851.00 36100.00 6 ತಿಂಗಳು ದರವಾರು ರೂ. 1ನೇ ದರ್ಜೆ 
ಮುನಿಯಾಲು-ಮಾವಿನಕಟ್ಟೆ-ಕಡಲ ರಸ್ತೆ 3400- 
ಅಭಿವೃದ್ಧಿ 
5 | ಉಡುಪಿ ತಾಲ್ಲೂಕು, ಬೆಳ್ಮಣ್‌-ಕಾಪು ರಸ್ತೆಯ 33,62,700.00 33,700/- 6 ತಿಂಗಳು ದರವಾರು ರೂ. 1ನೇ ದರ್ಜೆ 
ಕಿಮೂ. 0.30ರಲ್ಲಿ ಸೇತುವೆ ನಿರ್ಮಾಣ 3400/- 
6 | ಕಾರ್ಕಳ ತಾಲ್ಲೂಕು, ಸೂಡ-ನಂಡಳಿಕೆ ರಸ್ತೆ 27,58,527.00 27600.00 6 ತಿಂಗಳು ದರವಾರು ರೂ. 1ನೇ ದರ್ಜೆ 
ಅಭಿವೃದ್ಧಿ 3400- 
7 | ಕುಂದಾಪುರ ತಾಲ್ಲೂಕು, 38,44,833.00 38500.00 6 ತಿಂಗಳು ದರವಾರು ರೂ. 1ನೇ ದರ್ಜೆ 
ಶೇಡಿಮನೆ-ಕುದ್ರೆಬೀಡು-ಹುತ್ತೊಕ್ಷು-ಬಡಾಬೆಪ್ಪಡೆ 3400/- 
ರಸ್ತೆ ಅಭಿವೃದ್ಧಿ ಹಾಗೂ ಸದ್ರಿ ರಸ್ತೆಯಲ್ಲಿ 
ಸೇತುವೆ ನಿರ್ಮಾಣ 
8 ಕುಂದಾಪುರ ತಾಲ್ಲೂಕು, 13,84,886.00 21000.00 6 ತಿಂಗಳು ದರವಾರು ರೂ. 11ನೇ ದರ್ಜೆ 
ಬೇಳೂರು-ಸಣ್ಣಹೊಳೆ-ವಡ್ಡರ್ಸೆ ರಸ್ತೆ ಅಭಿವೃದ್ಧಿ 2250- ಮತ್ತು 
ಮೇಲ್ಪಟ್ಟು 





ಸೂಚನೆಗಳು: 


1) 


2) 


3) 


4) 


5) 


6) 


7) 





ಯಾವುದೇ ಟೆಂಡರನ್ನು ಅಥವಾ ಎಲ್ಲಾ ಟೆಂಡರನ್ನು, ಯಾವುದೇ ಕಾರಣ ನೀಡದೇ ತಿರಸ್ಕರಿಸುವ ಅಥವಾ ಅಂಗೀಕರಿಸುವ ಹಕ್ಕನ್ನು 
ಸಂಬಂಧಪಟ್ಟ ಇಲಾಖಾ ಅಧಿಕಾರಿಯವರು ಹೊಂದಿರುತ್ತಾರೆ. 

ಇಎಂಡಿಯನ್ನು ರಾಷ್ಟ್ರೀಕೃತ ಯಾ ಶೆಡ್ಯೂಲ್‌ ಬ್ಯಾಂಕಿನಿಂದ ಪಡೆದ ಎಫ್‌.ಡಿ.ಆರ್‌./ ಕಾಲ್‌ಡೆಪೋಸಿಟ್‌, ಡಿಡಿ, ಬ್ಯಾಂಕಗ್ಮಾರಂಟಿ ಅಥವಾ 
ಎನ್‌.ಎಸ್‌.ಪಿ. ರೂಪದಲ್ಲಿ, (ಎನ್‌.ಎಸ್‌.ಸಿ ಯನ್ನು ಕೆಳಸಹಿದಾರರ ಹೆಸರಿಗೆ ಪ್ಲಜ್‌ ಮಾಡಬೇಕು) ಸಲ್ಲಿಸಬೇಕು. ನಿಗದಿಪಡಿಸಿದ 
ಮುಂಗಡ ಠೇವಣಿಯೊಂದಿಗೆ ಸಲ್ಲಿಸದಿರುವ ಟೆಂಡರನ್ನು ಪರಿಗಣಿಸಲಾಗುವುದಿಲ್ಲ. 

ಟೆಂಡರಿನಲ್ಲಿ ಭಾಗವಹಿಸಲಿಚ್ಚಿಸುವ ಗುತ್ತಿಗೆದಾರರು ಉದ್ದೇಶಿಸಿರುವ ಕಾಮಗಾರಿಯ ಶೇ. 30 ರಷ್ಟು ಮೊತ್ತದ ಇದೇ ತರಹದ 
ಕಾಮಗಾರಿಯನ್ನು ಕಳೆದ ಐದು ವರ್ಷಗಳ ಅವಧಿಯ ಒಂದು ಆರ್ಥಿಕ ವರ್ಷದಲ್ಲಿ ಪೂರೈಸಿರತಕ್ಕದ್ದು. ಈ ಕುರಿತ ಪ್ರಮಾಣಪತ್ರವನ್ನು 
ಸಕ್ಷಮ ಅಧಿಕಾರಿಯವರಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. 

ಗುತ್ತಿಗೆದಾರರು ಸಿಮೆಂಟ್‌, ಉಕ್ಕು ಡಾಂಬರು ಹಾಗೂ ಕಾಮಗಾರಿಗಳಿಗೆ ಬೇಕಾದ ಎಲ್ಲಾ ಸಾಮಗ್ರಿಗಳ ಸಂಗ್ರಹಕ್ಕೆ ತಮ್ಮ ಸ್ವಂತ ವ್ಯವಸ್ಥೆ 
ಮಾಡಿಕೊಳ್ಳಬೇಕು. ಇದನ್ನು ಕೆಲಸಕ್ಕೆ ಉಪಯೋಗಿಸುವ ಮೊದಲು ಗುಣನಿಯಂತ್ರಣ ಪರೀಕ್ಷೆಗೆ ಒಳಪಡಿಸಿ, ಫಲಿತಾಂಶವು 
ಐ.ಎಸ್‌.ಎಸ್‌ (!.5.5.) ಗುಣ ಮಟ್ಟಕ್ಕೆ ಸರಿಹೊಂದುವಂತಿರಬೇಕು ಇದನ್ನು ಕೆಲಸದ ಎಲ್ಲಾ ಹಂತಗಳಲ್ಲಿ ಒದಗಿಸಬೇಕು. 

ಕೆಲಸದ ಬಿಡ್ಡಿಂಗ್‌ನಲ್ಲಿ ಆಸಕ್ತಿಯುಳ್ಳ ಗುತ್ತಿಗೆದಾರರು ನಗದಾಗಿ ಅಥವಾ ಉಡುಪಿಯಲ್ಲಿ ಪಾವತಿ ಆಗುವಂತೆ ಕಾರ್ಯಕಾರಿ ಅಭಿಯಂತರರು 
ಲೋ.ಇ. ಉಡುಪಿ ವಿಭಾಗ ಉಡುಪಿ ಅವರ ಹೆಸರಿಗೆ ಪಡೆದ ಡಿಡಿ ರೂಪದಲ್ಲಿ ಪಾತಿಸಬೇಕಾದ ಟೆಂಡರ್‌ ಶೆಡ್ಯೂಲ್‌ ಮೌಲ್ಯದೊಂದಿಗೆ 
(ಇದನ್ನು ಹಿಂದಿರುಗಿಸುವುದಿಲ್ಲು ಕೆಳಸಹಿದಾರರಿಗೆ ಅರ್ಜಿ ಜೊತೆ ಗುತ್ತಿಗೆದಾರರ ರಿಜಿಸ್ಟ್ರೇಶನ್‌ ಸರ್ಟಿಫೈಡ್‌ ಪ್ರತಿಯೊಂದಿಗೆ ಸಲ್ಲಿಸತಕ್ಕದ್ದು. 
ಈ ಮೇಲಿನ ರಸ್ತೆ ಕೆಲಸವನ್ನು ಎಂ.ಒ.ಆರ್‌.ಟಿ.ಎಚ್‌. ಮಾದರಿ ಪ್ರಕಾರವಿರುವ ಪೇವರ್‌ಯುಕ್ತವಾದ ಹಾಟ್‌ ಮಿಕ್ಷನಿಂದ ಮಾತ್ರ 
ನಿರ್ವಹಿಸಬೇಕು. ತಪ್ಪಿದಲ್ಲಿ ಇಲಾಖಾ ನಿಯಮಗಳ ರೀತ್ಯಾ ಕ್ರಮ ಕೈಗೊಳ್ಳಲಾಗುತ್ತದೆ. 

ಕಾಮಗಾರಿ ಪೂರ್ತಿಗೊಳಿಸಿದ ಬಳಿಕ ಎರಡು ವರ್ಷಗಳ ಕಾಲ ಯಾವುದೇ ದುರಸ್ತಿ ಕಾರ್ಯ ಬರಬಾರದು. ಈ ಮೇಲಿನಂತೆ ಪ್ರಕಟಿತ 
ಚಾಚು:ಕಿಮೂ: ಸೈಚ್‌ಗೆ) ಗೆ ಈ ಮೇಲಿನಂತೆ ಡಿಫೆಕ್ಟ್‌ ಲಯಾಬಿಲಿಟಿ ಅವಧಿಯಲ್ಲಿ ಯಾವುದಾರೂ ದುರಸ್ಸಿಬೇಕಾದರೆ 
ಗುತ್ತಿಗೆದಾರರು:ವಾಣಿಜ್ಯ ಸಂಸ್ಥೆ, ಅದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಪುನರ್‌ನಿರ್ಮಿಸಿಕೊಡಬೇಕು. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೬೯ 





8) ಗುತ್ತಿಗೆದಾರರು ಕೆಲಸವನ್ನು ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸತಕ್ಕದ್ದು. ತಪ್ಪಿದಲ್ಲಿ ನಿಯಮ ದಂಡ ವಿಧಿಸಲಾಗುವುದು. 
ಕಾರ್ಯನಿರ್ವಾಹಕ ಇಂಜಿನಿಯರರು, 
ಪಿ.ಆರ್‌. 598 ಲೋ.ಇ. ಉಡುಪಿ ವಿಭಾಗ, ಉಡುಪಿ. 
ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. 
ಟೆಂಡರ್‌ ಪ್ರಕಟಣೆ 
ಕ್ರ. ಸಂ.ಸನೀವಿ/ಬೆಳಗಾಂವಿ/ಜೆ.ಇ./ಟೆಂಡರ್‌/06-07/2426, ದಿನಾಂಕ: 22ನೇ ಸೆಪ್ಟೆಂಬರ್‌ 2006 

ಕರ್ನಾಟಕ, ಸರ್ಕಾರದ ರಾಜ್ಯಪಾಲರ ಪರವಾಗಿ ಈ ಕೆಳಕಂಡ ಕೆಲಸಕ್ಕೆ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆಯಲ್ಲಿ 
ನೊಂದಾಯಿಸಿದ ಮೊದಲನೇ ದರ್ಜೆ ಗುತ್ತಿಗೆದಾರರಿಂದ ಮೊಹರಾದ ಟೆಂಡರನ್ನು ಆಹ್ವಾನಿಸಲಾಗಿದೆ. ಸದರಿ ಟೆಂಡರನ್ನು ದಿನಾಂಕ: 6.11.2006 ರಂದು 
ಭಾರತೀಯ ಕಾಲಮಾನ ಸಂಜೆ 4.00 ಗಂಟೆಯವರೆಗೆ ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. ಇವರ ಕಚೇರಿಯಲ್ಲಿ 
ಸ್ವೀಕರಿಸಲಾಗುವುದು. ಗುತ್ತಿಗೆ ಪತ್ರಗಳನ್ನು ಸಾಧ್ಯವಾದಲ್ಲಿ ಅಂದೇ ತೆರೆಯಲಾಗುವುದು. 

ಸದರೀ ಕೆಲಸದ ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿ: 5.10.2006 ಕೆಲಸಕ್ಕಾಗಿ ನಮೂದಿಸಿರುವ ಟೆಂಡರ್‌ ಫಾರ್ಮ 
ಬೆಲೆಯನ್ನು ಅರ್ಜಿಯೊಂದಿಗೆ ಡಿ.ಡಿ. ಬ್ಯಾಂಕ್‌ಚೆಕ್‌/ನಗದು ರೂಪದಲ್ಲಿ ಪಾವತಿ ಮಾಡಬೇಕು. ಪಾವತಿ ಮಾಡಿದ ಹಣನ್ನು ಹಿಂದಿರುಗಿಸಲಾಗುವುದಿಲ್ಲ. 

ಕಾಮಗಾರಿಯ ಕರಾರುಗಳು, ಐಟಂವಾರು ಪರಿಮಾಣ ಸಂಪೂರ್ಣ ವಿವರ ನಕ್ಷೆಗಳು ನಿರ್ದೇನಗಳನ್ನೊಳಗೊಂಡ ಖಾಲಿ ಟೆಂಡರ್‌ 
ಫಾರ್ಮಗಳನ್ನು ಕಚೇರಿ ಅವಧಿಯಲ್ಲಿ ದಿನಾಂಕ: 31.10.2006 ರವರೆಗೆ ಕಾರ್ಯನಿರ್ವಾಹಕ ಅಭಿಯಂತರರು ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ ಈ 
ಕಚೇರಿಯಿಂದ ಪಡೆಯಬಹುದು. ಟೆಂಡರ್‌ ಫಾರ್ಮಗಳನ್ನು ಅಂಚೆ ಮೂಲಕ ಪಡೆಯಲು ಇಚ್ಛಿಸಿದಲ್ಲಿ ಸ್ವವಿಳಾಸವಿರುವ ಬಟ್ಟೆಲೇಪಿತ 35 ಸೆಂ.ಮೀ. ೫ 
20.5 ಸೆಂ.ಮೀ. ಲಕೋಟೆಯನ್ನು ರೂ. 150/-ಗಳ ಅಂಚೆ ಚೀಟಿಯನ್ನು ಲಗತ್ತಿಸಿ ಅರ್ಜಿಯೊಂದಿಗೆ ಸಲ್ಲಿಸತಕ್ಕದ್ದು. ಅಂಚೆ ಸೇವೆಯಲ್ಲಿನ ವಿಳಂಬಕ್ಕೆ ಈ 
ಇಲಾಖೆಯು ಜವಾಬ್ದಾರ ಇರುವುದಿಲ್ಲ. 

ಗುತ್ತಿಗೆಗೆ ಸಂಬಂಧಿಸಿದ ನಕ್ಷೆಗಳನ್ನು ವಿವರಗಳನ್ನು ಕಚೇರಿಯ ಸಮಯದಲ್ಲಿ ಗುತ್ತಿಗೆದಾರರು ಪರಿಶೀಲಿಸಬಹುದು. ಮೇಲೆ ನಮೂದಿಸಿದ 
ದಿನಗಳು ಸಾರ್ವತ್ರಿಕ ರಜಾ ಅಥವಾ ಘೋಶಿತ ರಜಾ ದಿನವಾದಲ್ಲಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದು. 

ಟೆಂಡರಿನ ಇತರ ಷರತ್ತುಗಳು ಫಾರ್ಮ ಪಿಬ್ಲ್ಯೂಜಿ 65 ಮತ್ತು ಪಿಡಬ್ಲ್ಯೂಜಿ 66 ಮತ್ತು ಪಾರದರ್ಶಕತೆ ಅಧಿನಿಯಮ 1999 ಮತ್ತು 2000 
ಅಧಿನಿಯಮಗಳನ್ವಯ ಇರುತ್ತದೆ. ಹಾಗೂ ಸರ್ಕಾರಿ ಸುತ್ತೋಲೆ ನಂ. ಪಿ.ಡಬ್ಲ್ಯೂಜಿ 1359 ಎಸ್‌.ಓ'ಫ್‌.ಸಿ. 2001 (ಪ 2) ದಿ:3.12.02 ಅನ್ವಯ 
ಇರುತ್ತದೆ. 

ಕಾಮಗಾರಿಯ ವಿವರಣೆ 














ಅ. ಕೆಲಸದ ಹೆಸರು ಟೆಂಡರಿಗಿಟ್ಟ ಇಡಗಂಟು ಟೆಂಡರ್‌ ಫಾರ್ಮ ಕೆಲಸವನ್ನು ಗುತ್ತಿಗೆದಾರರ 
ನಂ. ಅಂದಾಜು ಅಂದಾಜು ಬೆಲೆ ರೂ.ತೆರಿಗೆ ಮುಗಿಸುವ ದರ್ಜೆ 
ಮೊತ್ತ ಲಕ್ಷ ಮೊತ್ತ ಲಕ್ಷ ಪ್ರತ್ಯಕ ಕಾಲಮಿತಿ 
ರೂ.ಗಳಲ್ಲಿ ರೂ.ಗಳಲ್ಲಿ ಹಿಂದಿರುಗಿಸಲಾಗದು | ಮಳೆಗಾಲ ಬಿಟ್ಟು 
1 ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲ್ಲೂಕಿನ ರೂ. 38.00 0.38 ರೂ. 3800 + 6 ತಿಂಗಳು ಪ್ರಥಮ 
ಕಮತನೂರ ಹತ್ತಿರ ಸಣ್ಣ ನೀರಾವರಿ ಲಕ್ಷಗಳು ತೆರಿಗೆ ದರ್ಜೆ 
ಕೆರೆ ಏರಿಯ ಕುಸಿದ ಭಾಗದ 
ನಿರ್ಮಾಣ ಹಾಗೂ ಬಾಕಿ ಕೆಲಸ 
(ಕಾಲುವೆಗಳ ನಿರ್ಮಾಣ ಮಾತ್ರ) 




















1) ಯಾವ ಕಾರಣವನ್ನು ನೀಡದೇ ಯಾವುದೇ ಅಥವಾ ಎಲ್ಲಾ ಟೆಂಡರುಗಳನ್ನು ನಿರಾಕರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿದೆ. 

2) ಮುಂಗಡನ್ನು ಠೇವಣಿಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು, ಚಿಕ್ಕ ನೀರಾವರಿ ವಿಭಾಗ, ಬೆಳಗಾವಿ ಇವರ ಹೆಸರಿನಲ್ಲಿ ನಿಗದಿ ಠೇವಣಿ 
ಮಾಡಿದ ರಸೀದಿನ್ನು ಅಥವಾ ಬ್ಯಾಂಕ್‌ ಗ್ಯಾರಂಟಿ ಕೆಲಸದ ಹೆಸರನ್ನು ನಮೂದಿಸಿ ಅಥವಾ ರಾಷ್ಟ್ರೀಯ ಉಳಿತಾಯ ಯೋಜನೆ 
ಸರ್ಟಿಫಿಕೇಟುಗಳನ್ನು ಈ ಕೆಳಗೆ ಸಹಿ ಮಾಡಿದವರಿಗೆ ಪಾವತಿಯಾಗುವಂತೆ ಪ್ಲೆಡ್ಡ ಮಾಡಿ ಕಳುಹಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ 
ಟೆಂಡರುಗಳನ್ನು ನೇರವಾಗಿ ನಿರಾಕರಿಸಲಾಗುವುದು. 

3) ವ್ಯಾಲಿಡಿಟಿಯ ಪೀರೀಡ ತೊಂಬತ್ತು (90) ದಿವಸಗಳ ಅವಧಿಯನ್ನು ಒಳಗೊಂಡಿದ್ದು ಮುಂಗಡ ಠೇವಣಿ ಕ್ರಮಬದ್ಧತೆಯು ಅದೇ ಅವಧಿಗೆ 
ಬೇಕಾಗುತ್ತದೆ. 

4) ಗುತ್ತಿಗೆದಾರರು ಟೆಂಡರ್‌ ಫಾರ್ಮಗಳಿಗಾಗಿ ಅರ್ಜಿ ಸಲ್ಲಿಸುವಾಗ್ಗೆ, ಚಾಲ್ತಿಯಲ್ಲಿರುವ ನೋಂದಣಿ ನಕಲನ್ನು ಸಲ್ಲಿಸಬೇಕು. ಹಾಗೂ ಇತ್ತೀಚಿನ 
ನವಿಕೃತ ನೋಂದಣಿ ಪತ್ರವನ್ನು ಸಲ್ಲಿಸಬೇಕು ವರಮಾನ ತೆರಿಗೆ, ರಾಜ್ಯ ಮಾರಾಟ ತೆರಿಗೆ ಕ್ಲಿಯರೆನ್ಸ್‌ ಪ್ರಮಾಣ ಮುಂತಾದವುಗಳನ್ನು 
ಸಲ್ಲಿಸಬೇಕು. (ಮೂಲ ಪ್ರತಿಗಳನ್ನು ಪರಿಶೀಲನೆಗೂ ಹಾಗೂ ಪ್ರತಿಗಳನ್ನು ಪತ್ರಾಂಕಿತ ಅಧಿಕಾರಿ/ನೋಟರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕು). 

5) ಖಾಲೀ ಟೆಂಡರ್‌ ಫಾರ್ಮಗಳನ್ನು ಪಡೆದ ಎಲ್ಲಾ ಗುತ್ತಿಗೆದಾರರು ಸರಿಯಾದ ಇ.ಎಂ.ಡಿ.ಯೊಂದಿಗೆ ಟೆಂಡರಿನಲ್ಲಿ ಕಡ್ಡಾಯವಾಗಿ 
ಭಾಗವಹಿಸಬೇಕು. ತಪ್ಪಿದರೆ ಅಂತಹ ಗುತ್ತಿಗೆದಾರನ್ನು ಕಪ್ಪು ಪಟ್ಟಿಯಲ್ಲಿಡಲಾಗುವುದನ್ನು ವಿಶೇಷವಾಗಿ ಗಮನಿಸಬೇಕು. 

6) ಖಾಲಿ ಟೆಂಡರ್‌ ಫಾರ್ಮ ಪಡೆಯುವಾಗ ಗುತ್ತಿಗೆದಾರರು ನೋಂದಣಾಧಿಕಾರಿಗಳು, ನೀಡಿದ ಗುತ್ತಿಗೆದಾರರ ಪಾಸಬುಕ್ಕನ್ನು ತಪ್ಪದೇ 
ಹಾಜರುಪಡಿಸಬೇಕು. ತಪ್ಪಿದಲ್ಲಿ ಟೆಂಡರ್‌ ಫಾರ್ಮಗಳನ್ನು ನೀಡಲಾಗುವುದಿಲ್ಲ. 

7 ಭೂಸ್ವಾಧೀನಕ್ಕಾಗಿ ವಿಳಂಬವಾದಲ್ಲಿ ಅದಕ್ಕೆ ಇಲಾಖೆಯು ಯಾವುದೇ ಪರಿಹಾರಕ್ಕಾಗಿ ಹಾಗೂ ತಕರಾರುಗಳಿಗೆ ಜವಾಬ್ದಾರಿರುವುದಿಲ್ಲ. ಸ 





೧೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





8) ಗುತ್ತಿಗೆದಾರರು ಕೆಲಸಕ್ಕೆ ಐ.ಎಸ್‌.ಐ ಗುಣಮಟ್ಟದ ಸಿಮೆಂಟ್‌ ಸ್ಟೀಲ್‌ ಮತ್ತು ಪೈಪುಗಳನ್ನು ಸ್ವಂತ ಖರ್ಚಿನಲ್ಲಿ ಖರೀದಿಸಬೇಕು ಮತ್ತು 
ಗುಣಮಟ್ಟದ ಪರೀಕ್ಷೆಗಳಲ್ಲಿ ಒಪ್ಪಿತ ಸಾಮಗ್ರಿಗಳನ್ನು ಮಾತ್ರ ಬಳಸಬೇಕು. 

9) ಕಾಮಗಾರಿಯ ಬಿಲ್ಲುಗಳನ್ನು ಆ ಸಾಲಿನ ಅನುದಾನ ಹಾಗೂ ಹಣ ಭರವಸೆ ಪತ್ರದ ಲಭ್ಯತೆಯನುಸಾರ ಹಣ ಬಟವಾಡೆ 
ಮಾಡಲಾಗುವುದು. ಈ ಬಗ್ಗೆ ಯಾವುದೇ ತಗಾದೆ ತಕರಾರುಗಳಿಗೆ ಆಸ್ಪದವಿಲ್ಲ, ಹಾಗೂ ಕೆಲಸವನ್ನು ಸ್ಥಗಿತಗೊಳಿಸತಕ್ಕದ್ದಲ್ಲ. 

10) ಗುತ್ತಿಗೆದಾರರು ಟೆಂಡರಿನಲ್ಲಿ ಭಾಗವಹಿಸುವ ಮೊದಲು ಕಾಮಗಾರಿ ಸ್ಥಳವನ್ನು ಪರೀಕ್ಷಿಸಿ ಭಾಗವಹಿಸುವುದು ನಂತರ ಕಾಮಗಾರಿಯ ಸ್ಥಳದ 
ಬಗ್ಗೆ ತಂಟೆ ತಕರಾರುಗಳಿಗೆ ಇಲಾಖೆಯ ಜವಾಬ್ದಾರಾಗಿರುವುದಿಲ್ಲ. 

11) ಸದರಿ ಗುತ್ತಿಗೆಯನ್ನು ಉಲ್ಲೇಖಿತ ಸರ್ಕಾರಿ ಸುತ್ತೋಲೆಯನ್ವಯ ನPಂst-Qualcation ಲಿಗ16ಗ8 ರಂತೆ ಗುತ್ತಿಗೆಯನ್ನು ನೀಡುವ 
ಮೊದಲು ನಿರ್ಧಾರ ತೆಗೆದುಕೊಳ್ಳಲಾಗುವುದು. ಹಾಗೂ ಗುತ್ತಿಗೆದಾರರ ಗುತ್ತಿಗೆ ನಿರ್ವಹಿಸುವ ಸಾಮರ್ಥ್ಯವು ಕಾಮಗಾರಿಯ ಟೆಂಡರ್‌ ಇಟ್ಟ 
ಮೊತ್ತಕ್ಕೆ ಕಡಿಮೆ ಇಲ್ಲದಂತೆ ಸಿದ್ದಪಡಿಸಬೇಕು. (ಸರ್ಕಾರಿ ಸುತ್ತೋಲೆ ನಂ. ಪಿ.ಡಬ್ಲ್ಯೂಜಿ 1359 ಎಸ್‌.ಓ. ಎಫ್‌.ಸಿ. 2001 ಪಿ ) ದಿ: 
3.12.02 ನ್ವಯ ಈ ಅಂಶವನ್ನು ಗುತ್ತಿಗೆದಾರರು ಗಮನಿಸಲು ಸೂಚಿಸಿದೆ. 

ಮನೋಹರ. ರಾ. ವಡ್ಡರ 
ಕಾರ್ಯನಿರ್ವಾಹಕ ಅಭಿಯಂತರರು, 

ಸಣ್ಣ ನೀರಾವರಿ ವಿಭಾಗ, ಬೆಳಗಾವಿ. 


ಪಿ.ಆರ್‌. 599 


PUBLIC WORKS DEPARTMENT 
Office of The Executive Engineer, P.W.D., Mangalore Division, Mangalore 
TENDER NOTIFICATION 
(Two Cover Bid System) 
No. 8/GNL/TND/2006-07/JE.1, Dated: 29th September 2006 

Sealed item rate Tenders for the C.R.F. work noted below are invited under TWO COVER BID 
SYSTEM as per Karnataka Transparency in Public Procurement Act 2000 in prescribed form in duplicate 
from the Class-l contractors registered in Karnataka Public Works Department approved firms. Two cover 
bid system of Tendering Consists of "Technical Bid" & "Financial Bid". Bids will be received in two parts in 
two different sealed covers marked as "Technical Bid and Financial Bid". These two covers shall be 
sealed and kept in another sealed cover duly superscribing Name of Work and shall be addresed to the 
undersigned with name and full postal address of the bidder. Completed bid will be received in the office 
of the Chief Engineer, Communications and Buildings (South), Bangalore or in the office of the 
Superintending Engineer, P.W.D. Mangalore Circle Mangalore or in the office of the Executive Engineer, 
P.W.D. Mangalore Division, Mangalore and upto 4.00 PM. IST on 28.10.2006 subject to the conditions 
laid down in the Form No. PWG-65 & 66 of KPWD code Vo. Il, special conditions contained in the 
schedules and in Karnataka Transparency in Public procurement Act, 2000. The Technical will be opened 
by the undersigned on the noted below. Financial bids of only those who qualify in the Technical Bids 
shall be opened. If any one of the dates noted below happens to be a general holiday, the next 
convenient day will be intimated. 
Tender Call No.: First Call. 
































Sl. Name of Work Amount E.M.D. Cost of Tender Time for 
No. put to (In Rs) Forms (in Rs) completion 
Tender Non-refundable of work 
(In Rs including taxes 
Lakhs) 

1. | Improvements to Approach From Rs. 70.00 | Rs.70,000/- Rs.5500.00 12 months 
NH. 48 to Kukke Subramanya in excluding 
Sullia TAluk, Dakshina Kannada rainy season 
District (KM. 0.00 to 8.00 KM.) 

2. | Improvements to MDR Ariyadka- Rs.80.00 Rs.80,000/- Rs.5500.00 12 months 
Ninthikalkatte from KM. 5.00 to excluding 
13.40 KM in Puttur Taluk, rainly 
Dakshina Kannada District. season 

GENERAL CONDITIONS 


1 


The contractors interested in bidding for the work may submit an application to the undersigned 
along with cost of Tender documents (non refundable) to be paid in cash or in the form of D.D. drawn 
in favour of Executive Engneer, P.W.D. Mangalore Division, Mangalore, payable at Mangalore along 
with EMD in the form of FDR /Bank Guarantee drawn from a Nationalised or Scheduled Bank or 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೭೧ 





NSC (೧1೮೮666 in favour of the undersigned). The Bank Guarantee shall be in the form as specified in 
PWG 66 Otherwise Tender will be rejected. Regarding the validity of EMD, Tender condition as 
stipulated in PWG-66 shall be referred and is binding on the tenderer application. The applicants 
should submit proof of registration, work qualification for having executed similar nature of works for 
not less than 30% of the value of work in any one financial year during a block period of previous 5 
financial years. Latest income Tax cearance Certificate and Karnataka sales Tax Clearance 
certificate obtained from the concerned Departments should submitted while submiting the 
applicaions for Tender schedules, otherwise the applications will not be considered. 
2. The Schedule of dates is as under:- 


a) LastDate of receipt of application : 27.1.2006 during working hours. 
b) lssue of blank Tender schedules : 27.10.2006 during working hours 
c) Last date for submission of Technical and : 28.10.2006 upto 4.00 PM. 
Financial Bid 
d) Opening of Technical Bid : 30.10.2006 at 11-00 A.M. or any other date 


and time hich will be intimated in due course. 
Any other details regarding the work can be obtained from the above office during the office hours. 
Executive Engineer, 
P.R. 600 P.W.D. Mangalore Division, Mangalre-575 001. 
ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ, ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು 
ಅಧಿಸೂಚನೆ 
ಸಂಖ್ಯೆ: ಎ2ಹರಾಜು/ಸಿಆರ್‌-1/2006-07, ದಿನಾಂಕ: 26ನೇ ಸೆಪ್ಟೆಂಬರ್‌ 2006 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಈ ಕೆಳಗೆ ನಮೂದಿಸಿದ ನಾಟಾ ಸಂಗ್ರಹಾಲಯಗಳಲ್ಲಿ ಲಭ್ಯವಿರುವ ಬೀಟೆ 
ಸಾಗುವಾನಿ ಇತರೆ ಜಾತಿಯ ನಾಟಾ ಹಾಗೂ ಸೌದೆಗಳನ್ನು ಡಿಪೋವಿನ ಮುಂದೆ ಸೂಚಿಸಿದ ದಿನಾಂಕದಂದು ಬಹಿರಂಗ ಹರಾಜು ಮಾರಾಟದಲ್ಲಿ 
ವಿಕ್ರಯಿಸಲು ಸಾಮಾನ್ಯ ಅವಗಾಹನೆಗಾಗಿ ಪ್ರಕಟಿಸಿದೆ. 




















ಕ್ರ. ವಿಭಾಗದ ಮತ್ತು ಹರಾಜು ಹರಾಜಿಗಿಟ್ಟ ನಾಟಾ ಸೌದೆಯ ಅಂದಾಜು ಪ್ರಮಾಣ (ಘ. ಮೀ. 
ಸಂ. ಡಿಪೋದ ಹೆಸರು ದಿನಾಂಕ ಗಳಲ್ಲಿ) 
ಬೀಟೆ ಸಾಗುವಾನಿ ಇತರೆ ಜಾತಿಯ ನಾಟ ಬಿಲೆಟ್ಸ್‌ ಸೌದೆ ಪೋಲ್ಡ್‌ (ಸಂಖ್ಯೆ) 

a | ಚಿಕ್ಕಮಗಳೂರು 25.10.06 | 25,000 | 0.500 282.00 | (ಅಕೇಶಿಯಾ) - 7.000 (ಬೀಟೆ) | 35 (ಸಾಗುವಾನಿ) 
ವಿಭಾಗ: 4.000 | (ಇತರೆ ಜಾತಿ ನಾಟಾ) 65 (ಅಕೇಶಿಯಾ) 
ಕಡೂರು ಸರ್ಕಾರಿ 
ನಾಟಾ ಸಂಗ್ರಹಾಲಯ, 

b | ಚಿಕ್ಕಮಗಳೂರು 26.10.06 | 1.195 0.494 2.416 | (ಹೊನ್ನೆ) - 1.000 (ತೇಗ) | 50 (ಅಕೇಶಿಯಾ) 
ಸರ್ಕಾರಿ ನಾಟಾ 0.303 | (ತೇಗದ ಸೈಜು) 13.000 53 (ಸರ್ವೆ) 
ಸಂಗ್ರಹಾಲಯ, 3.033 | (ಹೊನ್ನೆ ಸೈಜು) (ಕಾಡುಜಾತಿ) 

0.645 | (ಕಾಡುಜಾತಿ ಸೈಜು) 

| | ಕೊಪ್ಪ ವಿಭಾಗ: 

೩ | ನರಸಿಂಹರಾಜಪುರ 27.10.06 | 20.000 | 10.000 | 200.00 | (ಜಂಬೆ) 163.000 83.000 2900 
ಸರ್ಕಾರಿ ನಾಟಾ 28.10.06 | (ಸರ್ಕಾರಿ 42.000 | (ಹೊನ್ನೆ (ಅಕೇಶಿಯಾ) (ಕಾಡುಜಾತಿ) (ಸಾಗುವಾನಿ) 
ಸಂಗ್ರಹಾಲಯ 2.000 30.000 | (ನಂದಿ) 12.000 4400 

(ಖಾಸಗಿ) 60.000 | (ಮತಿ) (ಬೀಟೆ) (ಅಕೇಶಿಯಾ) 
950.000 / (ಅಕೇರಿಯಾ ನಾಟಾ) 
170.000 | (ಇತರೆ ಜಾತಿ ನಾಟಾ) 

b | ಸಂಗಮೇವರಪೇಟೆ 29.10.06 | 7.000 1.200 7.000 | (ಹೊನ್ನೆ) 200.00 - 1050 

ನಾಟಾ ಸಂಗ್ರಹಾಲಯ | 30.10.06 | (ಸರ್ಕಾರಿ) 12.000 | (ನಂದಿ) (ಅಕೇಶಿಯಾ) (ಸಾಗುವಾನಿ) 
37.000 | (ಮತಿ) 2400 
810.000 | (ಅಕೇಶಿಯಾ ನಾಟಾ) (ಅಕೇಶಿಯಾ) 
































165.000 | (ಇತರೆ ಜಾತಿ ನಾಟಾ) 








ಅರಣ್ಯ ಸಂರಕ್ಷಣಾಧಿಕಾರಿ, 
ಪಿ.ಆರ್‌. 605 ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು 
ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ, ನಂ.4, ಬಿ.ಆರ್‌.ಎಲ್‌ .ಬಿ.ಸಿ. ವಿಭಾಗ, ಭದ್ರಾವತಿ 
ಟೆಂಡರ್‌ ಪ್ರಕಟಣೆ 
ನಂ.ಕಾ.ಇ/ಬಿಡಿಎನ್‌-4ಪಿ.ಬಿ.-1,2,3/ಅಕ್ವಡಕ್ಟ್‌/2006-07/2415, ದಿನಾಂಕ: 23ನೇ ಸೆಪ್ಟೆಂಬರ್‌ 2006 
ಉಲ್ಲೇಖ: 1) ಕಛೇರಿಯ ಟೆಂಡರ್‌ ಪ್ರಕಟಣೆ ಸಂಖ್ಯೆ 1866-13 ದಿನಾಂಕ: 31.7.2006 
2 ಕಛೇರಿಯ ಟೆಂಡರ್‌ ಪ್ರಕಟಣೆ ಸಂಖ್ಯೆ 1864-13 ದಿನಾಂಕ: 31.7.2006 


೧೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





ಕರ್ನಾಟಕ ರಾಜ್ಯದ ರಾಜ್ಯಪಾಲರ ಪರವಾಗಿ ಕಾರ್ಯಪಾಲಕ ಇಂಜಿನಿಯರ್‌, ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ ಇವರು 
ಉಲ್ಲೇಖಿತ ಟೆಂಡರ್‌ ಪ್ರಕಟಣೆಯಲ್ಲಿ ಭದ್ರಾ ಜಲಾಶಯದ ಬಲದಂಡೆ ಕಾಲುವೆಯಲ್ಲಿ ಬರುವ ವಿವಿಧ ಅಕ್ವಡಕ್ಟ್‌ಗಳು ಮತ್ತು ಟನಲ್‌ ಬಲಪಡಿಸುವಿಕೆ 
ಹಾಗೂ ಅಭಿವೃದ್ಧಿಪಡಿಸುವ ಕಾಮಗಾರಿಗಳಿಗೆ ಟೆಂಡರ್‌ ಆಹ್ವಾನಿಸಿದ್ದು ಸದರಿ ಕಾಮಗಾರಿಗಳ ಹೆಚ್ಚುವರಿ ಉಸ್ತುವಾರಿ ನಿರ್ವಹಿಸುವುದು, ತಾಂತ್ರಿಕ 
ಮಾರ್ಗದರ್ಶನ, ಸಲಹೆ ನೀಡುವುದು ಹಾಗೂ ಕಾಮಗಾರಿಗಳಿಗೆ ನಡೆಸುವ ವಿವಿಧ ಗುಣಾತಕ್ರ ಫಲಿತಾಂಶಗಳನ್ನು ಖಾತ್ರಿ ಪಡಿಸುವುದು ಹಾಗೂ ಟನಲ್‌ಗೆ 
ಸಂಬಂಧಿಸಿದಂತೆ ಕಾಮಗಾರಿ ಹಾಗೂ ಸಾಮಗ್ರಿಗಳ ಗುಣಮಟ್ಟ ಪರೀಕ್ಷೆಗಳನ್ನು ನಡೆಸುವುದು ಇತ್ಯಾದಿಗಳನ್ನೊಳಗೊಂಡಂತೆ ಕೆಲಸಗಳಿಗೆ ತಾಂತ್ರಿಕ 
ಕೌಶಲ್ಯವುಳ್ಳ ಸಂಸ್ಥೆಗಳಿಂದ ! ಪಬ್ಲಿಕ್‌ ಸೆಕ್ಟರ್‌ ಅಂಡರ್‌ ಟೇಕಿಂಗ್‌ಗಳಿಂದ ಟೆಂಡರ್‌ ಆಹ್ವಾನಿಸಲಾಗಿದೆ. 

|. ಈಗಾಗಲೇ ಈ ಕಛೇರಿಯಿಂದ ಉಲ್ಲೇಖದಲ್ಲಿರುವ (1)ರ ಟೆಂಡರ್‌ ಪ್ರಕಟಣೆಯಲ್ಲಿನ ಕಾಮಗಾರಿ ಸಂಖ್ಯೆ 1 ರಿಂದ 9ರ ಅಕ್ವಡಕ್ಟ್‌ 

ಕಾಮಗಾರಿಗಳಿಗೆ, ಹೆಚ್ಚುವರಿ ಉಸ್ತುವಾರಿ ನಿರ್ವಹಿಸುವುದು, ತಾಂತ್ರಿಕ ಮಾರ್ಗದರ್ಶನ, ಸಲಹೆ ನೀಡುವುದು ಹಾಗೂ ಕಾಮಗಾರಿಗಳಿಗೆ ನಡೆಸುವ ವಿವಿಧ 
ಗುಣಾತಕ್ರ ಫಲಿತಾಂಶಗಳನ್ನು ಖಾತ್ರಿ ಪಡಿಸುವುದು, ಇವುಗಳಿಗಾಗಿ ಪ್ರತಿ ಕಾಮಗಾರಿಗೆ ಅಂದಾಜಿಸಲಾದ ಮೊತ್ತ ರೂ. 3,30,600 ಹಾಗೂ ಉಲ್ಲೇಖದ 
ಟೆಂಡರ್‌ ಪ್ರಕಟಣೆ 2ರ ಟನಲ್‌ ಕಾಮಗಾರಿಗೆ ಹೆಚ್ಚುವರಿ ಉಸ್ತುವಾರಿ ನಿರ್ವಹಿಸುವುದು, ತಾಂತ್ರಿಕ ಮಾರ್ಗದರ್ಶನ, ಸಲಹೆ ನೀಡುವುದು ಹಾಗೂ 
ಕಾಮಗಾರಿಗಳಿಗೆ ನಡೆಸುವ ವಿವಿಧ ಗುಣಾತಕ್ರ ಫಲಿತಾಂಶಗಳನ್ನು ಖಾತ್ರಿ ಪಡಿಸುವುದು, ಇವುಗಳಿಗಾಗಿ ಅಂದಾಜಿಸಲಾದ ಮೊತ್ತ ರೂ. 4,99,468/- 
ಗಳಿರುತ್ತವೆ ಮತ್ತು ಇದೇ ಕಾಮಗಾರಿಯ ಸ್ಥಳದಲ್ಲಿಯೇ ಕಾಮಗಾರಿ ಹಾಗೂ ಸಾಮಗ್ರಿಗಳ ಗುಣಮಟ್ಟ ಪರೀಕ್ಷಿಸುವುದಕ್ಕಾಗಿ ಪರಿಣಿತ ತಾಂತ್ರಿಕ 
ಸಿಬ್ಬಂದಿಯನ್ನು ಒದಗಿಸುವುದಕ್ಕಾಗಿ ಅಂದಾಜಿಸಲಾದ ಮೊತ್ತ ರೂ. 4,93,856/- ಆಗಿರುತ್ತದೆ. 

ಬಿಡ್ಡುದಾರರು ಭರ್ತಿ ಮಾಡಿ ಮೊಹರುಗೊಳಿಸಿದ ಟೆಂಡರ್‌ ಬುಕ್‌ಲೆಟನ್ನು ಸಲ್ಲಿಸುವಾಗ ಕೋಟ್‌ ಮಾಡಿದ ಮೊತ್ತಕ್ಕೆ ಶೇಕಡಾ 2.5% ರಷ್ಟು 

ಇ.ಎಂ.ಡಿ. ಮೊತ್ತನ್ನು ಡಿ.ಡಿ.ರೂಪದಲ್ಲಿ ಕಾರ್ಯಪಾಲಕ ಇಂಜಿನಿಯರ್‌, ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ ಇವರ ಹೆಸರಿನಲ್ಲಿ 
ಪಾವತಿಯಾಗುವಂತೆ ಸಲ್ಲಿಸಬೇಕು ಇ.ಎಂ.ಡಿ. ಲಗತ್ತಿಸದ ಟೆಂಡರುಗಳನ್ನು ಪರಿಗಣಿಸುವುದಿಲ್ಲ. ಕಾಮಗಾರಿಗಳನ್ನು ನಿರ್ವಹಿಸಲು ನಿಗದಿಪಡಿಸಿದ 
ಕಾಲವಧಿ 50 ದಿನಗಳಾಗಿರುತ್ತದೆ. 

ಪೂರ್ವಾರ್ಹತೆಯ ನಿಬಂಧನೆಗಳು 

1 ಗುತ್ತಿಗೆದಾರರ ಸಂಸ್ಥೆಯು ಪರಿಣಿತ ನಿಪುಣ ಹಾಗೂ ಅನುಭವಿ ತಾಂತ್ರಿಕ ಸಿಬ್ಬಂದಿಯನ್ನು ಹೊಂದಿರುವ ಬಗ್ಗೆ ವಿವರಗಳನ್ನು 

ದಾಖಲೆಗಳನ್ನು ಒದಗಿಸುವುದು ಹಾಗೂ ಸಂಸ್ಥೆಯು ಎನ್‌.ಎ.ಬಿ.ಎಲ್‌. ನಿಂದ ಅಂಗೀಕೃತಗೊಂಡಿರಬೇಕು. 

2) ಇದೇ ತರಹನಾದ ಕಾಮಗಾರಿಗಳನ್ನು ಈಗಾಗಲೇ ತೃಪ್ತಿಕರವಾಗಿ ನಿರ್ವಹಿಸಿರುವ ಬಗ್ಗೆ ದೃಢೀಕರಣ ಪತ್ರ ಲಗತ್ತಿಸುವುದು. 

|| . 1) ಇಚ್ಚೆವುಳ್ಳ ಸಂಸ್ಥೆಗಳು ಕಾರ್ಯಪಾಲಕ ಇಂಜಿನಿಯರ್‌, ನಂ.4 ಬಿ.ಆರ್‌.ಲ್‌.ಬಿ.ಸಿ. ವಿಭಾಗ, ಭದ್ರಾವತಿ ಇವರ ಹೆಸರಿನಲ್ಲಿ ಪ್ರತಿ 

ಕಾಮಗಾರಿಗೆ ರೂ. 1000 * 12.5% ತೆರಿಗೆ ಮೊತ್ತದ ಡಿಮ್ಯಾಂಡ್‌ ಡ್ರಾಫ್ಟ್‌ ಲಗತ್ತಿಸಿ ಪೂರ್ವಾರ್ಹತೆಯ ವಿವರಗಳನ್ನು 
ಅರ್ಜಿಯೊಂದಿಗೆ ದಿನಾಂಕ: 25.10.2006 ರೊಳಗೆ ಸಲ್ಲಿಸುವುದು. ದಿನಾಂಕ: 27.10.2006 ರಂದು ಟೆಂಡರ್‌ ಬುಕ್‌ಲೆಟ್‌ಗಳನ್ನು 
ಕಛೇರಿಯ ವೇಳೆಯಲ್ಲಿ ನೀಡಲಾಗುವುದು. ಭರ್ತಿ ಮಾಡಲಾದ ಟೆಂಡರುಗಳನ್ನು ದಿನಾಂಕ: 30.10.2006 ರಂದು ಸಂಜೆ 4.00 
ರೊಳಗೆ ಸಲ್ಲಿಸುವುದು. ಸ್ವೀಕರಿಸಲಾದ ಟೆಂಡರುಗಳನ್ನು ದಿನಾಂಕ: 30.10.2006 ಸಂಜೆ 4.30ಕ್ಕೆ ತೆರೆಯಲಾಗುವುದು ಅಥವಾ 
ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ ಟೆಂಡರ್‌ದಾರರ / ನೊಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ 
ತೆಗೆಯಲಾಗುವುದು. 

ಸೂಚನೆಗಳು: 

1) ಇ.ಎಂ.ಡಿ. ಮೊತ್ತವನ್ನು ಕರ್ನಾಟಕ ಸರ್ಕಾರದ ಟ್ರಜರಿ ಲನ್‌, ಡಮ್ಯಾಂಡ್‌ ಡ್ರಾಫ್ಟ್‌, ಬ್ಯಾಂಕರ್ಸ್‌ ಚೆಕ್‌, ಎಫ್‌.ಡಿ.ಆರ್‌. ಟಿ.ಡಿ.ಆರ್‌ 
ಮತ್ತು ಬ್ಯಾಂಕ್‌ ಗ್ಯಾರಂಟಿಗಳನ್ನು ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಮಾತ್ರ ಸೂಚಿಸಿರುವ ಮೊತ್ತಕ್ಕೆ ಕಾರ್ಯಪಾಲಕ ಇಂಜಿನಿಯರ್‌ ನಂ.4 
ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ ಭದ್ರಾವತಿ ಇವರ ಹೆಸರಿನಲ್ಲಿ ಪಾವತಿಸಿರಬೇಕು. ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟನ್ನು 
ಕಾರ್ಯಪಾಲಕ ಇಂಜಿನಿಯರ್‌ ಹೆಸರಿನಲ್ಲಿ ಫ್ಲೆಡ್ಜ್‌ ಮಾಡಿರಬೇಕು. ತಪ್ಪಿದಲ್ಲಿ ಅಂತಹ ಟೆಂಡರುಗಳನ್ನು ತಿರಸ್ಕರಿಸಲಾಗುವುದು. 

2) ಯಾವುದೇ ನಿಬಂಧನೆಗಳನ್ನು ಒಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

3) ಇಂ.ಎಂ.ಡಿ. ಯ ಠೇವಣಿ ಕ್ರಮಬದ್ದತೆಯು (ವ್ಯಾಲಿಡಿಟಿಪೀರಿಯಡ್‌) 90 ದಿನಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 

4) ಟೆಂಡರನ್ನು ಯಾವುದೇ ಕಾರಣವಿಲ್ಲದೆ ಮುಂದೂಡುವ ಸ್ವೀಕರಿಸುವ, ತಿರಸ್ಕರಿಸುವ ಅಧಿಕಾರವು ಕಾರ್ಯಪಾಲಕ ಇಂಜಿನಿಯರ್‌ 
ಇವರಿಗೆ ಇರುತ್ತದೆ. 

5) ಖಾಲಿ ಟೆಂಡರ್‌ ಪುಸ್ತಕವನ್ನು ಖರೀದಿಸಿ ಕ್ರಮಬದ್ಧವಾಗಿ ಟೆಂಡರ್‌ ಹಾಕದೇ ಇದ್ದ ಮತ್ತು ಮೂರು ಬಾರಿ ಪುನರಾವರ್ತನೆ ಮಾಡಿದ 
ಗುತ್ತಿಗೆದಾರರು ಮುಂದಿನ ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. 

ಎಸ್‌.ಹೆಚ್‌. ಮಂಜಪ್ಪ 
ಕಾರ್ಯಪಾಲಕ ಅಭಿಯಂತರರು, 
ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಜಲ ಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಇಂಜಿನಿಯರ್‌ ರವರ ಕಛೇರಿ, ನಂ.4, ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ 
ಟೆಂಡರ್‌ ತಿದ್ದುಪಡಿ ಮತ್ತು ಅವಧಿ ವಿಸ್ತರಣೆ ಪ್ರಕಟಣೆ-1 
ನಂ.ಕಾ.ಇಂ/ಬಿಡಿಎನ್‌-4/ಟೆಂಡರ್‌ ಪಿ.ಬಿ.-1,2,3/2006-07 

ವಿಷಯ: ಭದ್ರಾ ಆಧುನೀಕರಣದ ಕಾಮಗಾರಿಗಳು. 
ಉಲ್ಲೇಖ: 1) ಈ ಕಛೇರಿಯ ಟೆಂಡರ್‌ ಪ್ರಕಟಣೆ ಸಂಖ್ಯೆ 1876/13 ದಿನಾಂಕ: 2.8.2006 

2) ಈ ಕಛೇರಿಯ ಟೆಂಡರ್‌ ಪ್ರಕಟಣೆ ಸಂಖ್ಯೆ 2313/13 ದಿನಾಂಕ: 13.9.2006 

ಮೇಲ್ಕಂಡ ಉಲ್ಲೇಖಿತ ಪತ್ರದಲ್ಲಿ ಈ ಕಛೇರಿಯಿಂದ ಪ್ರಕಟಿಸಲಾದ ಭದ್ರಾ ಆಧುನೀಕರಣದ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ, 

ಕಾಮಗಾರಿಯ ಕ್ರಮ ಸಂಖ್ಯೆ 1ರ ಅವಧಿಯನ್ನು ಈ ಕೆಳಗಿನಂತೆ ವಿಸ್ತರಣೆ ಮಾಡಲಾಗಿದೆ. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೭೩ 





ಅವಧಿ ವಿಸ್ತರಣೆ: 

1. ನಿಗದಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿ: 16.10.2006 ಸಂಜೆ 5.30 ರವರೆಗೆ 

2. ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ: 17.10.2006 ಮತ್ತು 18.10.2006 ಸಂಜೆ 5.30 ರವರೆಗೆ 

3. ತುಂಬಿದ ಟೆಂಡರ್‌ಗಳನ್ನು ಸ್ವೀಕರಿಸುವ ದಿನಾಂಕ: 19.10.2006 ರಿಂದ ಸಂಜೆ 4.00 ರವರೆಗೆ 

ಟೆಂಡರ್‌ ಫಾರಂಗಳನ್ನು ದಿ: 19.10.2006 ಸಂಜೆ 4.30 ಗಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ 
ಟೆಂಡರ್‌ದಾರರ ಅಥವಾ ಇನ್ನಾವುದೇ ನೊಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. ಉಳಿದ ನಿಬಂಧನೆಗಳಲ್ಲಿ ಯಾವುದೇ 
ಬದಲಾವಣೆಗಳಿರುವುದಿಲ್ಲ. 

ಎಸ್‌.ಹೆಚ್‌. ಮಂಜಪ್ಪ 
ಪಿ.ಆರ್‌. 606 ಕಾರ್ಯಪಾಲಕ ಅಭಿಯಂತರರು, 
ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 
ಲೋಕೋಪಯೋಗಿ ಇಲಾಖೆ (ರಾಷ್ಟ್ರೀಯ ಹೆದ್ದಾರಿಗಳು) 
ಹೆದ್ದಾರಿ ಆಡಳಿತ ಮತ್ತು ಕಾರ್ಯನಿರ್ವಾಹಕ ಇಂಜಿನೀಯರವರ ಕಚೇರಿ, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ 
ತಿದ್ದುಪಡಿ ಪ್ರಕಟಣೆ 
ಸಂ. ಹೆಆಕಾನಿಇಂ:ರಾಹೆವಿ:ಕಾ:ಎಇ:ಎನ್‌ಐಟಿ:2006-07:861, ದಿನಾಂಕ: 18ನೇ ಸೆಪ್ಟೆಂಬರ್‌ 2006 

ಉಲ್ಲೇಖ: ಈ ಕಛೇರಿ ಟೆಂಡರ್‌ ಅಧಿಸೂಚನೆ ಸಂಖ್ಯೆ: ಹಆಕಾನಿಇಂ: ರಾಹವಿ:ಶಾ:ಎಇ:ಎನ್‌ಐಟಿ:2006-07:735, ದಿ:24.8.2006. 

ಉಲ್ಲೇಖ ಪತ್ರದಲ್ಲಿ ಸೂಚಿಸಿರುವ ಟೆಂಡರ್‌ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿರುವ ಕಾಮಗಾರಿಗಳನ್ನು ಅನಿವಾರ್ಯ ಕಾರಣಗಳಿಂದ 
ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ನಂತರ ಪ್ರಕಟಿಸಲಾಗುವುದು. 

ಇನ್ನಿತರ ಟೆಂಡರ್‌ ಷರತ್ತುಗಳು ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಯನ್ನು ಈ ಕಚೇರಿಯಿಂದ 
ಕಚೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 

ಹೆದ್ದಾರಿ ಆಡಳಿತ ಮತ್ತು ಕಾರ್ಯನಿರ್ವಾಹಕ ಇಂಜಿನೀಯರ್‌, 
ಪಿ.ಆರ್‌. 610 ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ. 
ಲೋಕೋಪಯೋಗಿ ಇಲಾಖೆ (ರಾಷ್ಟ್ರೀಯ ಹೆದ್ದಾರಿಗಳು) 
ಹೆದ್ದಾರಿ ಆಡಳಿತ ಮತ್ತು ಕಾರ್ಯನಿರ್ವಾಹಕ ಇಂಜಿನಿಯರರವರ ಕಛೇರಿ, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ 
ಟೆಂಡರ್‌ ಅಧಿಸೂಚನೆ 
ಸಂ: ಹೆಆಕಾನಿಇಂ:ರಾಹೆವಿ:ಕಾ:ಎಇ:ಎನ್‌ಐಟಿ:2006-07:887, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
(ದ್ವಿ ಲಕೋಟೆ ಪದ್ದತಿ) 

ಈ ಮುಂದೆ ತಿಳಿಸಿರುವ ಕಾಮಗಾರಿಗಳಿಗೆ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧ್ಯಾದೇಶ-2000 ರಂತೆ ಮೊಹರು 
ಮಾಡಿದ ಬಾಬ್ರುವಾರು ಟೆಂಡರುಗಳನ್ನು ನಿಗದಿಪಡಿಸಿರುವ ಸ್ವರೂಪದ ದ್ವಿಪ್ರತಿಯಲ್ಲಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ನೋಂದಾಯಿತ 
1ನೇ ದರ್ಜೆ ಗುತ್ತಿಗೆದಾರರಿಂದ ಆಹ್ವಾನಿಸಲಾಗಿದೆ. ಎರಡು ಲಕೋಟೆ ದರ ಸಲ್ಲಿಕೆಯ ವ್ಯವಸ್ಥೆಯ “ತಾಂತ್ರಿಕ ಬಿಡ್‌' ಮತ್ತು "ಆರ್ಥಿಕ ಬಿಡ್‌' ಇರುತ್ತದೆ. 
ದರಗಳನ್ನು ಎರಡು ಭಾಗಗಳಲ್ಲಿ ಎರಡು ಪ್ರತ್ಯೇಕ ಮೊಹರು ಮಾಡಿರುವ ಲಕೋಟೆಗಳಲ್ಲಿ “ತಾಂತ್ರಿಕ ಬಿಡ್‌' ಮತ್ತು "ಆರ್ಥಿಕ ಬಿಡ್‌' ಎಂದು ಗುರುತು 
ಮಾಡಿರುವುದನ್ನು ಸ್ವೀಕರಿಸಲಾಗುವುದು. ಈ ಎರಡೂ ಲಕೋಟೆಗಳನ್ನು ಮತ್ತೊಂದು ಲಕೋಟೆಯಲ್ಲಿಟ್ಟು ಮೊಹರು ಮಾಡಿ ಕಾಮಗಾರಿಯ ಹೆಸರು 
ಮೇಲ್ಪರಹವಾಗಿ ಬರೆದು ಈ ಕೆಳಗೆ ಸಹಿ ಮಾಡಿರುವವರ ವಿಳಾಸಕ್ಕೆ ಬರೆಯಬೇಕು, ಮತ್ತು ಬಿಡ್ಡುದಾರರ ಹೆಸರು ಮತ್ತು ಪೂರ್ಣ ಅಂಚೆ ವಿಳಾಸವನ್ನು 
ಬರೆದಿರಬೇಕು. ಪೂರ್ಣಗೊಳಿಸಿದ ಟೆಂಡರ್‌ ಸಲ್ಲಿಕೆಯನ್ನು ಅಧೀಕ್ಷಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಧಾರವಾಡ ಇವರ ಕಚೇರಿಯಲ್ಲಿ 
ಅಥವಾ ಕಾರ್ಯನಿರ್ವಾಹಕ ಇಂಜಿನೀಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ ಇವರ ಕಛೇರಿಯಲ್ಲಿ ಈ ಕೆಳಗೆ ಸಹಿ ಮಾಡಿರುವವರು ದಿನಾಂಕ 
31.10.2006 ರ ಅಪರಾಹ್ನ 4-00 ಗಂಟೆ (ಐಎಸ್‌ಟಿ) ವರೆಗೆ ಸ್ವೀಕರಿಸುವರು. ಇದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧ್ಯಾದೇಶ-2000 ರಂತೆ ಮತ್ತು ಕರ್ನಾಟಕ ಲೋಕೋಪಯೋಗಿ ಇಲಾಖೆ ಕಾಯಿದೆ ಸಂಪುಟ-11ರ ಪಿಡಬ್ಲ್ಯುಜಿ-65 ಮತ್ತು 66 ರಲ್ಲಿ 
ಗೊತ್ತುಪಡಿಸಿರುವ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ತಾಂತ್ರಿಕ ಬಿಡ್‌ನ್ನು ಈ ಕೆಳಗೆ ಸಹಿ ಮಾಡಿರುವವರು ಕೆಳಗೆ ನಮೂದಿಸಿದ ದಿನಾಂಕದಂದು 
ಕಾರ್ಯನಿರ್ವಾಹಕ ಇಂಜಿನೀಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ ಇವರ ಕಚೇರಿಯಲ್ಲಿ ತೆರೆಯುವರು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹತೆ 
ಪಡೆದವರ ಆರ್ಥಿಕ ಬಿಡ್ಡ್‌ನ್ನು ಮಾತ್ರ ತೆರೆಯಲಾಗುವುದು. ಮುಂದೆ ತಿಳಿಸಿರುವ ದಿನಾಂಕಗಳಲ್ಲಿ ಯಾವುದಾದರೂ ಸಾರ್ವಜನಿಕ ರಜಾ ದಿನವಾದರೆ 
ಮುಂದಿನ ಅನುಕೂಲಕರ ಕೆಲಸದ ದಿನವನ್ನು ತಿಳಿಸಲಾಗುವುದು. 








ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗೆ ಇ.ಎಂ.ಡಿ. | ಟೆಂಡರ್‌ ಫಾರಂ ಬೆಲೆ | ಕಾಮಗಾರಿಯ ಕಾಮಗಾರಿಗೆ 
ಸಂ ಇಡಲಾದ ಮೊತ್ತ ತೆರಿಗೆಗಳು ಸೇರಿದಂತೆ ಸ್ವರೂಪ ನಿಗದಿಪಡಿಸಲಾದ 
ಮೊತ್ತ (ರೂ. ರೂ. ಗಳಲ್ಲಿ ಕಾಲಮಿತಿ 
(ರೂ.ಗಳಲ್ಲಿ) ಗಳಲ್ಲಿ) (ಹಿಂದಿರುಗಿಸ- (ಮಳೆಗಾಲ 
ಲಾಗುವುದಿಲ್ಲ) ಹೊರತುಪಡಿಸಿ) 
1 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ 94,70,000-00 | 94,700-00 | 10,000/- + 12.5 | ಡಾಂಬರೀಕರಣ 5 ತಿಂಗಳು 
ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ VAT 
ತಾಲ್ಲೂಕಿನ ಸಿರ್ಸಿ- 
ಹೆಗಡೆಕಟ್ಟಾ-ದೇವನಹಳ್ಳಿ ಕಿ.ಮೀ. 
7.00 ರಿಂದ 17.00 ವರೆಗೆ ರಸ್ತೆ 
ಸುಧಾರಣೆ ಮಾಡುವುದು. 






































೧೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 
ಕ್ರ. ಕಾಮಗಾರಿಯ ಹೆಸರು ಟೆಂಡರಿಗೆ ಇ.ಎಂ.ಡಿ. | ಟೆಂಡರ್‌ ಫಾರಂ ಬೆಲೆ | ಕಾಮಗಾರಿಯ ಕಾಮಗಾರಿಗೆ 
ಸಂ ಇಡಲಾದ ಮೊತ್ತ ತೆರಿಗೆಗಳು ಸೇರಿದಂತೆ ಸ್ವರೂಪ ನಿಗದಿಪಡಿಸಲಾದ 

ಮೊತ್ತ (ರೂ. ರೂ. ಗಳಲ್ಲಿ ಕಾಲಮಿತಿ 
(ರೂ.ಗಳಲ್ಲಿ) ಗಳಲ್ಲಿ) (ಹಿಂದಿರುಗಿಸ- (ಮಳೆಗಾಲ 
ಲಾಗುವುದಿಲ್ಲ) ಹೊರತುಪಡಿಸಿ) 
2 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ 66,29,000-00 | 66,290-00 | 6,000/- + 12.5% | ಡಾಂಬರೀಕರಣ 5 ತಿಂಗಳು 
VAT 








ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ 
ತಾಲ್ಲೂಕಿನ ಸುಪಾ ಅಣ್ಣಿಗೇರಿ 
ರಾಜ್ಯ ಹೆದ್ದಾರಿ ನಂ. 28 (ಕರ್ಕಾ 
ಸ್‌ದಿಂದ ಕೆಸರೊಳ್ಳಿ ಕ್ರಾಸ್‌) 
ಕಿ.ಮೀ. 22.60 ರಿಂದ 28.10 
ವರೆಗೆ ರಸ್ತೆ ಸುಧಾರಣೆ 


ಕ್ರಾ 




















. ಕಾಮಗಾರಿಗೆ 


ಸಲ್ಲಿಸಲು ಅಪೇಕ್ಷಿಸುವ ಗುತ್ತಿಗೆದಾರರು ಟೆಂಡರ್‌ ಪತ್ರದ ಬೆಲೆಯನ್ನು ನಗದಾಗಿ ಅಥವಾ ಕಾರ್ಯನಿರ್ವಾಹಕ 
ಇಂಜಿನೀಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ ಇವರ ಪರವಾಗಿ ಪಡೆದು ಕಾರವಾರದಲ್ಲಿ ಪಾವತಿಯಾಗುವ ನಗದಾಗಿ 
ಅಥವಾ ಡಿ.ಡಿ. ಸ್ವರೂಪದಲ್ಲಿ ಸಲ್ಲಿಸಿ ಅರ್ಜಿಯೊಂದಿಗೆ ಕೆಳಗೆ ಸಹಿ ಮಾಡಿದವರ ಕಚೇರಿಯಲ್ಲಿ ಸಲ್ಲಿಸಬೇಕು. ಅರ್ಜಿಯನ್ನು ಸಲ್ಲಿಸುವಾಗ 
ಅರ್ಜಿಯ ಜೊತೆಗೆ ನೊಂದಣಿ ಸಾಕ್ಸ್ಯಾಧಾರ ಇತ್ತೀಚಿನವರೆಗೆ ಆದಾಯ ತೆರಿಗೆಯಿಂದ ಮುಕ್ತವಾಗಿರುವ ಯೋಗ್ಯತಾ ಪತ್ರೆ ಮತ್ತು ಇದೇ 
ಸ್ವರೂಪದ ಕಾಮಗಾರಿ ನಿರ್ವಹಿಸಿರುವ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪಡೆದು ಅರ್ಜಿದಾರರು ಸಲ್ಲಿಸಬೇಕು. 
ಹಾಗೆ ಮಾಡದೇ ಇದ್ದಲ್ಲಿ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಹತಾ ಪತ್ರವನ್ನು ಕಾರ್ಯನಿರ್ವಾಹಕ ಇಂಜಿನೀಯರರ ಹುದ್ದೆಯ 
ತತ್ಸಮ ದರ್ಜೆಯ ಅಧಿಕಾರಯುಕ್ತ ಪ್ರಾಧಿಕಾರದಿಂದ ಪಡೆದಿರಬೇಕು. 


- ಟೆಂಡರ್‌ಗೆ ಅರ್ಜಿ ಸಲ್ಲಿಸಲು ಖಾಲಿ ಟೆಂಡರ್‌ ಫಾರಂಗಳನ್ನು ಪಡೆಯಲು ಹಾಗೂ ಮೊಹರಾದ ಟೆಂಡರ್‌ಗಳನ್ನು ಪಡೆಯುವ 


ದಿನಾಂಕಗಳು ಈ ಕೆಳಕಂಡಂತಿವೆ. 


1) ಖಾಲಿ ಟೆಂಡರ್‌ ಫಾರಂಗಳನ್ನು ಪಡೆಯುವುದಕ್ಕೆ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 30.10.2006 
2) ಮೋಹರಾದ ಟೆಂಡರುಗಳನ್ನು ಸ್ವೀಕರಿಸುವ ದಿನಾಂಕ ಸಂಜೆ 4-00 ಗಂಟೆಯವರೆಗೆ 31.10.2006 
3) ತಾಂತ್ರಿಕ ಬಿಡ್‌ನ್ನು ತೆರೆಯುವ ದಿನಾಂಕ ಸಂಜೆ 4.30 ಗಂಟೆಗೆ 31.10.2006 


ತಾಂತ್ರಿಕ ಬಿಡ್ಡಿನ ಷರತ್ತುಗಳು: 
1. ಇ.ಎಂ.ಡಿ. ಯನ್ನು ಎಫ್‌.ಡಿ.ಆರ್‌.:ಡಿ.ಡಿ.:ಬ್ಯಾಂಕರ್ಸ್‌ ಚೆಕ್‌ (ಬ್ಯಾಂಕ್‌ ಗ್ಯಾರಂಟಿ ಸ್ವರೂಪದಲ್ಲಿ ರಾಷ್ಟ್ರೀಕೃತ ಅಥವಾ ಶೆಡ್ಕೂಲ್ಡ್‌ 


ಬ್ಯಾಂಕಿನಿಂದ ಪಡೆದು ಅಥವಾ ಎನ್‌.ಎಸ್‌.ಪಿ. ಆಗಿ ಪಡೆದು ಈ ಕೆಳಗೆ ರುಜು ಮಾಡಿರುವವರ ಪರವಾಗಿ ಒತ್ತೆಯಿಟ್ಟು) ಟೆಕ್ನಿಕಲ್‌ 
ಬಿಡ್ಡಿಗೆ ಲಗತ್ತಿಸಬೇಕು. ಬ್ಯಾಂಕ್‌ ಗ್ಯಾರಂಟಿಯು ಟೆಂಡರ್‌ ಜೊತೆಗೆ ಕೊಟ್ಟಿರುವ ಪಿಡಬ್ಲ್ಯುಜಿ-66ರಲ್ಲಿ ಗೊತ್ತುಪಡಿಸಿರುವಂತೆ ಇರಬೇಕು. 
ವ್ಯತಿರಿಕ್ತವಾದಲ್ಲಿ ಟೆಂಡರನ್ನು ತಿರಸ್ಕರಿಸಲಾಗುವುದು. ಇ.ಎಂ.ಡಿ.ಯ ಸಿಂಧುತ್ವ ಟೆಂಡರ್‌ ನಿಬಂಧನೆಗಳು ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ 
ಪಿಡಬ್ಲ್ಯುಜಿ-66ನ್ನು ಅನುಸರಿಸಬೇಕು. ಮತ್ತು ಅವುಗಳು ಟೆಂಡರ್‌ದಾರರನ್ನು ಬದ್ಧರನ್ನಾಗಿ ಮಾಡುತ್ತದೆ. ಎಲ್ಲಾ ತರಹದ ಇ.ಎಂ.ಡಿ.ಯ 
ಕಾಲಾವಧಿಯು ಟೆಂಡರ್‌ ತೆರೆದ ದಿನಾಂಕದಿಂದ 180 ದಿನಗಳಿಗಿರತಕ್ಕದ್ದು. ತಪ್ಪಿದ್ದಲ್ಲಿ ಅಂತಹ ಟೆಂಡರನ್ನು ತಿರಸ್ಕರಿಸಲಾಗುವುದು. 


. ಕೆಳಗೆ ನಮೂದಿಸಿದ ಕಾಮಗಾರಿಗಳಿಗೆ ನ್ಯೂನತೆಗಳನ್ನು ದುರಸ್ಲಿಪಡಿಸುವ ಅವಧಿಯು ಕಾಮಗಾರಿ ಪೂರ್ಣಗೊಂಡ ದಿನಾಂಕದಿಂದ ಒಂದು 


ವರ್ಷದವರೆಗೆ ಇರುತ್ತದೆ. ಈ ಅವಧಿಯಲ್ಲಿ ಕೈಗೊಂಡ ಕಾಮಗಾರಿಯಲ್ಲಿ ಯಾವುದೇ ನ್ಯೂನ್ಯತೆಗಳು ಕಂಡು ಬಂದಲ್ಲಿ ಅವುಗಳನ್ನು 
ಗುತ್ತಿಗೆದಾರರೇ ಅವರ ಸ್ವಂತ ಖರ್ಚಿನಲ್ಲಿ ದುರಸ್ಥಿಪಡಿಸತಕ್ಕದ್ದು. ಈ ಸಂಬಂಧದಲ್ಲಿ ಅವಶ್ಯವಿರುವ ಇ.ಎಂ.ಡಿ.:ಎಸ್‌.ಡಿ.ನ್ನು 
ಒದಗಿಸತಕ್ಕದ್ದು. 


. ಪ್ರತಿಯೊಬ್ಬ ಟೆಂಡರುದಾರರು ಈ ಮುಂದೆ ತಿಳಿಸಿರುವ ಯಂತ್ರೋಪಕರಣಗಳನ್ನು ಸ್ವಂತ ಹೊಂದಿರಬೇಕು ಮತ್ತು ಅದರ ಮಾಲೀಕತ್ವದ 


ಬಗ್ಗೆ ಸಾಕ್ಷ್ಯಾಧಾರಗಳನ್ನು ಈ ಮುಂದೆ ತಿಳಿಸಿರುವಂತೆ ಒದಗಿಸತಕ್ಕದ್ದು. 


- ತಾಂತ್ರಿಕ ಬಿಡ್‌ ಟೆಂಡರನ್ನು ತೆರೆಯುವ ಸಮಯದಲ್ಲಿ ಯಂತ್ರೋಪಕರಣಗಳ ಹಾಗೂ ಕಾಮಗಾರಿ ಮಾಡಿರುವ ಬಗ್ಗೆ ಪ್ರಮಾಣ ಪತ್ರದ 


Ke) ಈ 


ಮೂಲ ಪ್ರತಿಗಳನ್ನು ಒದಗಿಸತಕ್ಕದ್ದು, ಇಲ್ಲದಿದ್ದಲ್ಲಿ ಅಂತಹ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 



































ಕ್ರ. ಯಂತ್ರೋಪಕರಣಗಳ ವಿವರ ಸಂಖ್ಯೆ ಮಾಲೀಕತ್ವದ ಬಗ್ಗೆ 
ಸಂ. 

1 | ಹಾಟ್‌ ಮಿಕ್ಸ್‌ ಪ್ಲಾಂಟ್‌ 40/60 ಟಿ.ಪಿ.ಎಚ್‌. ಅಥವಾ ಹೆಚ್ಚಿನ 1 ಖ್ಲೀದಿ ಇನ್‌ವಾಯ್ಸ್‌ : ಖರೀದಿ ಬಿಲ್‌ ಮಾರಾಟ ಒಪ್ಪಂದ 
ಸಾಮರ್ಥ್ಯವಿರುವ (ಎಂ.ಓ.ಆರ್‌.ಟಿ. ಮತ್ತು ಹೆಚ್‌. ಪತ್ರ ಹಾಗೂ ಮಾರಾಟಗಾರರ ಖರೀದಿ ಇನ್‌ವಾಯ್ಸ್‌ 
ವಿವರಗಳ ಪ್ರಕಾರ) 

2 | ಪೇರ್‌ ಫಿನಿಷರ್‌ 1 - ಸದರ - 

3 | ಸ್ಟಾಟಿಕ್‌ ರೋಡ್‌ ರೋಲರ್ಸ್‌ 2 - ಸದರ - 

4 | ವೈಬ್ರೆಟರ್‌ ರೋಡ್‌ ರೋಲರ್‌ 1 - ಸದರ - 

5 | ಮೆಕ್ಕಾನಿಕಲ್‌ ಸ್ಟೇಯರ್ಸ್‌ 2 - ಸದರ - 

6 | ಟಿಪ್ಪರ್ಸ್‌ 4 ಆರ್‌.ಟಿ.ಓ. ರವರಿಂದ ಪಡೆದ ಸರ್ಟಿಫಿಕೇಟನ ನಕಲು 











ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೭೫ 














ಕ್ರ. ಯಂತ್ರೋಪಕರಣಗಳ ವಿವರ ಸಂಖ್ಯೆ ಮಾಲೀಕತ್ವದ ಬಗೆ 
(ಗ 
ಸಂ. 
7 | ಜನರೇಟರ್‌ 1 ಖರೀದಿಸಿದ ದಾಖಲೆ : ಸೇಲ್‌ ಡೀಡ್‌ ಮತ್ತು ಡೀಡ್‌ 
ಮಾಡಲಾದ ಮೊದಲಿನ ಖರೀದಿಸಿದ ದಾಖಲೆ. 
8 | ಗುಣ ನಿಯಂತ್ರಣ ಸಲಕರಣೆ ಅಂದರೆ ಸೀವ್ಹ್‌, ಬಿಟುಮನ್‌ 1 ದ 
ಅಕ್ಷಟ್ರಕ್ಟರ್‌, ತೂಕದ ಯಂತ್ರ ಹಾಗೂ ತಾಂತ್ರಿಕ ಸಿಬ್ಬಂದಿ ಯುನಿಟ್‌ 

















ಸಹಿತ ಲಾಬರೇಟರಿ. 

5. ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಟೆಂಡರಿಗೆ ಹಾಕಿರುವ ಮೊಬಲಗಿನ ಶೇ. 30 ರಷ್ಟು ಮೌಲ್ಯದ ಇದೇ ರೀತಿಯ ಕಾಮಗಾರಿಯನ್ನು 
ಪ್ರತಿ ಟೆಂಡರುದಾರರು ತೃಪ್ತಿಕರವಾಗಿ ಪೂರ್ಣಗೊಳಿಸಿರಬೇಕು. (ತಹಲ್‌ವರೆಗೆ ವಾರ್ಷಿಕ ಶೇ. 10 ಲೆಕ್ಕಾಚಾರ ಮಾಡಬಹುದಾಗಿದೆ). 
ಪರ್ಯಾಯವಾಗಿ ಸದರಿ ವಾರ್ಷಿಕ ಸಾಲಿನಲ್ಲಿ ಇದೇ ತರಹ ಕಾಮಗಾರಿಗೆ ಶೇ. 30 ರಷ್ಟು ಬಿಲ್ಲು ಪಾವತಿ ಆಗಿರುವ ಬಗ್ಗೆ ತಾಂತ್ರಿಕ 
ಬಿಡ್‌ನಲ್ಲಿ ಸಲ್ಲಿಸಬೇಕು. ಅರ್ಹತಾ ಪತ್ರವನ್ನು ಕಾರ್ಯನಿರ್ವಾಹಕ ಇಂಜಿನೀಯರರ ಹುದ್ದೆಗೆ ಕಡಿಮೆ ಇರದ ಅಧಿಕಾರಯುಕ್ತ 
ಪ್ರಾಧಿಕಾರದಿಂದ ಪಡೆದಿರಬೇಕು. 

6. ಆರ್ಥಿಕ ಸಾಮರ್ಥ್ಯದ ಬಗ್ಗೆ ಟೆಂಡರ್‌ಗೆ ಹಾಕಿರುವ ಮೊಬಲಗಿನ ಶೇ. 30 ರಷ್ಟು ಸಮವಾಗಿರುವ ಮೊತ್ತದ ಲೈನ್‌ ಆಫ್‌ ಡ್ರೆಡಿಟ್‌ನ್ನು 
ಯಾವುದೇ ರಾಷ್ಟ್ರೀಕೃತ ಅಥವಾ ಶೆಡ್ಯೂಲ್ಡ್‌ ಬ್ಯಾಂಕಿನಿಂದ ನಿಗದಿತ ನಮೂನೆಯಲ್ಲಿ ಪಡೆದು ಸಲ್ಲಿಸಬೇಕು. ಈ ಪ್ರಮಾಣ ಪತ್ರವನ್ನು 
ಸಲ್ಲಿಸದಿದ್ದಲ್ಲಿ ಟೆಂಡರ್‌ ತಿರಸ್ಕರಿಸಲ್ಪಡುವುದು. 

7. ತಾಂತ್ರಿಕ ಬಿಡ್‌ಗೆ ಒತ್ತಾಸೆಯಾಗಿ ಲಗತ್ತಿಸುವ ಎಲ್ಲಾ ದಾಖಲೆಗಳನ್ನು ಗೆಜೆಟೆಡ್‌ ಅಧಿಕಾರಿಗಳಿಂದ (ಅಂದರೆ ಕಾರ್ಯನಿರ್ವಾಹಕ 
ಇಂಜಿನಿಯರರ ದರ್ಜೆಗಿಂತ ಕಡಿಮೆ ಇರದ ಅಧಿಕಾರಿಗಳಿಂದ ದೃಢೀಕರಿಸಬೇಕು. ಟೆಕ್ನಿಕಲ್‌ ಬಿಡ್ಡನ್ನು ತೆರೆಯುವ ದಿನಾಂಕದಂದು ಮೂಲ 
ಪ್ರತಿಗಳನ್ನು ಪರಿಶೀಲಿಸಲು ಹಾಜರುಪಡಿಸಬೇಕು. ಮೂಲ ಪ್ರತಿಗಳನ್ನು ಒದಗಿಸದೇ ಇದ್ದ ಪಕ್ಷದಲ್ಲಿ ಅಂತಹ ಟೆಂಡರನ್ನು 
ತಿರಸ್ಕರಿಸಲಾಗುವುದು. 

8. ತಾಂತ್ರಿಕ ಬಿಡ್ಡಿನಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ಮಾತ್ರ ಲಗತ್ತಿಸತಕ್ಕದ್ದು. ಕಂಪನಿ:ಗುತ್ತಿಗೆದಾರ:ಸಂಸ್ಥೆ ವಿವರಗಳನ್ನು ಒದಗಿಸತಕ್ಕದ್ದು. 

9. ಷರತ್ತುವುಳ್ಳ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 

10. ಯಾವ ಕಾರವನ್ನು ತಿಳಿಸದೇ ಅಥವಾ ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ತಿರಸ್ಕರಿಸುವ ಹಕ್ಕನ್ನು ಅಧಿಕಾರಯುಕ್ತ ಪ್ರಾಧಿಕಾರವು 
ಕಾಯ್ದಿರಿಸಿಕೊಂಡಿದೆ. 

11. ಜಂಟಿ ಪ್ರಯತ್ನದ ಕಂಪನಿಗಳು ಟೆಂಡರ್‌ನಲ್ಲಿ ಭಾಗವಹಿಸಲು ಅವಕಾಶವಿಲ್ಲ. 

ಕಾಮಗಾರಿಯ ಬಗ್ಗೆ ಇತರ ಯಾವುದೇ ವಿವರವನ್ನು ಮೇಲಿನ ಕಛೇರಿಯಿಂದ ಕಛೇರಿ ಕೆಲಸದ ವೇಳೆಯಲ್ಲಿ ಪಡೆಯಬಹುದಾಗಿದೆ. 

ಹೆದ್ದಾರಿ ಆಡಳಿತ ಹಾಗೂ ಕಾರ್ಯನಿರ್ವಾಹಕ ಇಂಜಿನೀಯರ್‌, 
ಪಿ.ಆರ್‌. 611 ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಕಾರವಾರ. 
ಲೋಕೋಪಯೋಗಿ ಇಲಾಖೆ 
ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
(ಎರಡು ಲಕೋಟೆ ಪದ್ದಿಯಲ್ಲಿ) 
ನಂ.ಇಎನ್‌ಹೆಚ್‌!ಚಿ/ಸ.ಇ-2/ಟೆಂ.ಪ್ರ/ಕೇರನಿ/2006-07/2862, ದಿನಾಂಕ: 27ನೇ ಸೆಪ್ಟೆಂಬರ್‌ 2006 
ಮೊಹರಾದ ಐಟಂವಾರು ದರದ ಟೆಂಡರುಗಳನ್ನು ಕೆಳಗೆ ಕಾಣಿಸಿದ ಕೆಲಸಕ್ಕೆ ಎರಡು ಲಕೋಟೆ ಪದ್ದತಿಯಲ್ಲಿ ಕರ್ನಾಟಕ ಸಾರ್ವಜನಿಕ 
ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದಂತೆ ದ್ವಿಪತ್ರಿಯಲ್ಲಿ ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಹೆಸರನ್ನು ನೊಂದಾಯಿಸಿದ 
ಒಂದನೇ ದರ್ಜೆಯ ಅರ್ಹ ಗುತ್ತಿಗೆದಾರರಿಂದ ಹಾಗೂ ಕೇಂದ್ರ ಭೂಸಾರಿಗೆ ಮಂತ್ರಾಲಯದಿಂದ ಅನುಮೋದಿತ ಸಂಸ್ಥೆಗಳಿಂದ ಆಹ್ವಾನಿಸಲಾಗಿದೆ. 
ಎರಡು ಲಕೋಟೆ ಪದ್ಧತಿಯಲ್ಲಿ (1) ತಾಂತ್ರಿಕ ಬಿಡ್‌ (ಭಾಗ-1) ಮತ್ತು (2) ಆರ್ಥಿಕ ಬಿಡ್‌ (ಭಾಗ-2) ಗಳಾಗಿರುತ್ತವೆ. ಬಿಡ್‌ಗಳನ್ನು ಎರಡು ಭಾಗಗಳಲ್ಲಿ 
ಎರಡು ಮೊಹರಾದ ಹಾಗೂ ತಾಂತರಿಕ ಬಿಡ್‌ ಮತ್ತು ಆರ್ಥಿಕ ಮತ್ತು ಬಿಡ್‌ ಎಂದು ಪ್ರತ್ಯೇಕವಾಗಿ ನಮೂದಿಸಲ್ಪಟ್ಟ ಲಕೋಟೆಗಳನ್ನು ಮತ್ತೊಂದು 
ಮೊಹರಾದ ಲಕೋಟೆಯಲ್ಲಿಟ್ಟು ಹಾಗೂ ಕೆಲಸದ ಹೆಸರನ್ನು ನಮೂದಿಸಲ್ಪಟ್ಟು ಗುತ್ತಿಗೆದಾರರ ಪೂರ್ಣ ಅಂಚೆ ವಿಳಾಸದೊಂದಿಗೆ ಕೆಳಗೆ ಸಹಿ ಮಾಡಿರುವ 
ಅಧಿಕಾರಿಗಳಿಗೆ ವಿಳಾಸಿಸಿ ಸಲ್ಲಿಸುವುದು. ಪೂರ್ಣ ಪ್ರಮಾಣದ ಬಿಡ್‌ಗಳನ್ನು ಅಧೀಕ್ಷಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವೃತ್ತ, ಬೆಂಗಳೂರು 
ಹಾಗೂ ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಕಛೇರಿಯಲ್ಲಿ ದಿನಾಂಕ: 6.11.2006 ರಂದು ಸಾಯಂಕಾಲ 
4.00 ಗಂಟೆಯವರೆಗೆ ಕೆಪಿಡಬ್ಲ್ಯೂಡಿ ಕೋಡ್‌ ಭಾಗ-2, ಫಾರಂ ನಂ. ಪಿಡಬ್ಲ್ಯೂಜಿ 65 ಹಾಗೂ 66ರ ನಿಬಂಧನೆಗಳು, ಗುತ್ತಿಗೆ ಷೆಡ್ಕೂಲ್‌ನ ವಿಶೇಷ 
ನಿಬಂಧನೆಗಳು ಹಾಗೂ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ಅಧ್ಯಾದೇಶ 2000 ನಿಯಮದ ನಿಬಂಧನೆಗೊಳಪಟ್ಟು ಸ್ವೀಕರಿಸಲಾಗುವುದು. 
ತಾಂತ್ರಿಕ ಬಿಡ್‌ ಭಾಗ-1 ನ್ನು ಈ ಕೆಳಗೆ ಕಾಣಿಸಿದ ದಿನಾಂಕದಂದು ಕಾರ್ಯನಿರ್ವಾಹಕ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ 
ಇವರ ಕಛೇರಿಯಲ್ಲಿ ತೆರೆಯಲಾಗುವುದು. ತಾಂತ್ರಿಕ ಬಿಡ್‌ನಲ್ಲಿ ಅರ್ಹರಾದಂಥ ಗುತ್ತಿಗೆದಾರರ ಆರ್ಥಿಕ ಬಿಡ್‌ ಲಕೋಟೆಗಳನ್ನು ಮಾತ್ರ 
ತೆರೆಯಲಾಗುತ್ತದೆ. ಕೆಳಗೆ ಕಾಣಿಸಿದ ದಿನಗಳಲ್ಲಿ ಯಾವುದಾದರೂ ರಜಾ ದಿನವಾದಲ್ಲಿ, ಮುಂದೆ ಸೂಕ್ತ ದಿನಾಂಕವನ್ನು ತಿಳಿಸಲಾಗುವುದು. 






































೧೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 
ಟೆಂಡರು ಕರೆ ಸಂಖ್ಯೆ ಮೊದಲನೇ ಕರೆ 

ಕ್ರ. ಕೆಲಸದ ಹೆಸರು ಟೆಂಡರಿಗೆ ಇಡುಗಂಟು ಖಾಲಿ ಟೆಂಡರ್‌ ಕೆಲಸದ ಕಾಮಗಾರಿ 

ಸಂ. ನಿಗದಿಪಡಿಸಿದ (ಇಎಂಡಿ) (ಮೊತ್ತ | ಫಾರ್ಮಿನ ಬೆಲೆ ಸ್ವರೂಪ ಪೂರ್ಣಗೊಳಿಸುವ 

ಅಂದಾಜು ಮೊತ್ತ ರೂ. ಗಳಲ್ಲಿ) ಸೆಟ್ಟಿಗೆ * ಕಾಲಾವಧಿ 
(ರೂ. ಲಕ್ಷಗಳಲ್ಲಿ) ಟ್ಯಾಕ್ಸ್‌ಸ್‌ ಮರ (ಮಳೆಗಾಲ 
ಪಾವತಿಯಾಗದ ಸಹಿತ) 

1 2 3 4 5 6 7 

1. | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಬಳ್ಳಾರಿ ಜಿಲ್ಲೆಯ 76.00 76,000- ರೂ. ರಸ್ತೆ 6 ತಿಂಗಳು 
ಹೆಚ್‌.ಬಿ. ಹಳ್ಳಿ ತಾಲ್ಲೂಕಿನ 8000*12.5 ಅಭಿವೃದ್ಧಿ (ಮಳೆಗಾಲ 
ದಶಮಾಪುರ-ಹೊಸಕೇರಿ-ಶಿವಪುರ ವ್ಯಾಟ್‌ ಕಾಮಗಾರಿ ಸಹಿತ) 
ಎಂ.ಡಿ.ಆರ್‌-ರಸ್ತೆಯ ಕಿ.ಮೀ 0.00 ಯಿಂದ 
5.00 ಮತ್ತು 12.0 ರಿಂದ 15.00ರ ವರೆಗೆ ರಸ್ತೆ 
ಭಿವ್ದದ್ದಿ ಕಾಮಗಾರಿ (ಬಳ್ಳಾರಿ ಕ್ಷೇತ್ರ) 

2. | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಬಳ್ಳಾರಿ ಜಿಲ್ಲೆಯ 76.00 76,000 ರೂ. ಸ್ಮೆ 6 ತಿಂಗಳು 
ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನ 8000+12.5% ಅಭಿವೃದ್ಧಿ (ಮಳೆಗಾಲ 
ಹೊಸಪೇಟೆ-ಮಂಗಳೂರು ರಸ್ತೆಯಿಂದ ವ್ಯಾಟ್‌ ಕಾಮಗಾರಿ ಸಹಿತ) 
ಹೊಳಗುಂದಿ ವಯಾ ಮೊರಿಗೆರೆ ರಸ್ತೆ ಕಿ.ಮೀ 
8.00 ರಿಂದ 14.0 ಒಟ್ಟು 7.00 ಕಿ.ಮೀ) 
ರವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ (ಬಳ್ಳಾರಿ 
ಕ್ಷೇತ್ರ 

3 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಚಿಕ್ಕಮಗಳೂರು 57.00 57,000- ರೂ. ಸ್ಮೆ 6 ತಿಂಗಳು 
ಜಿಲ್ಲೆಯ ಮಾಗಡಿ-ಜಾವಗಲ್‌ (ಎಂಡಿಆರ್‌) 6000*12.5% ಅಭಿವೃದ್ಧಿ (ಮಳೆಗಾಲ 
ರಸ್ತೆಯ ಕಿ.ಮೀ.0.00 ಯಿಂದ 7.45 ವ್ಯಾಟ್‌ ಕಾಮಗಾರಿ ಸಹಿತ) 
ಕಿ.ಮೀವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 
(ಚಿಕ್ಕಮಗಳೂರು ಕ್ಷೇತ್ರ) 

4 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಚಿಕ್ಕಮಗಳೂರು 57.00 57,000- ರೂ. ಸ್ಮೆ 6 ತಿಂಗಳು 
ಜಿಲ್ಲೆಯ ತರೀಕೆರೆ ತಾಲ್ಲೂಕಿನ ತರೀಕೆರೆ 6000+12.5% ಅಭಿವೃದ್ಧಿ (ಮಳೆಗಾಲ 
ಹೊಸದುರ್ಗ ಸಮತಲ ಕ್ರಾಸ್‌ನಿಂದ ವ್ಯಾಟ್‌ ಕಾಮಗಾರಿ ಸಹಿತ) 
ಅಮೃತಾಪುರ ಸರ್ಕಲ್‌ ಕಿ.ಮೀ.8.00 ಯಿಂದ 
17.00 ರೆಗೆ ಆಯ್ದಭಾಗಗಳ ಆಗಲೀಕರಣ 
ಹಾಗೂ ಮರು ಡಾಂಬರೀಕರಣದ ಕಾಮಗಾರಿ 
(ಚಿಕ್ಕಮಗಳೂರು ಕ್ಷೇತ್ರ) 

5 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಚಿತ್ರದುರ್ಗ 195.00 1,95,000/- ರೂ. ಸ್ಮೆ 8 ತಿಂಗಳು 
ಜಿಲ್ಲೆಯ ಹಿರೇಬೆನ್ನೂರು-ಸಿರಿಗೆರೆ-ಸಾಸಲು 20000+12.5% | ಅಭಿವೃದ್ಧಿ (ಮಳೆಗಾಲ 
ರಸ್ತೆಯ ಕಿಮಿ. 0.00 ರಿಂದ 7.00 (ಉಳಿದ ವ್ಯಾಟ್‌ ಕಾಮಗಾರಿ ಸಹಿತ) 
ಭಾಗ) ರವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ 
(ಭರಮಸಾಗರ ಕ್ಷೇತ್ರ) 

6 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಶಿವಮೊಗ್ಗ 195.00 1,95,000/- ರೂ. ಸ್ತ 8 ತಿಂಗಳು 
ಜಿಲ್ಲೆಯ ಶಿವಮೊಗ್ಗ ನಗರದ ರಾಹೆ - 206 2000+12.5% ಅಭಿವೃದ್ಧಿ (ಮಳೆಗಾಲ 
ರಿಂದ ಹೊಸಮಂಡಳಿಯವರೆಗೆ 100 ಅಡಿ ವ್ಯಾಟ್‌ ಕಾಮಗಾರಿ ಸಹಿತ) 
ರಿಂಗ್‌ ರಸ್ತೆಯ ಕಿ.ಮಿ. 0.00 ಯಿಂದ 4.15 
ರವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. 

(ಶಿವಮೊಗ್ಗ ಕ್ಷೇತ್ರ) 

7 | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಶಿವಮೊಗ್ಗ 95.00 95,000/- ರೂ. ಸ್ತ 6 ತಿಂಗಳು 
ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ಶಿವಮೊಗ್ಗ 10000+12.5% ಅಭಿವೃದ್ಧಿ (ಮಳೆಗಾಲ 
ರಾಮನಗರ ರಸ್ತೆಯ ಕಿ.ಮೀ. 0.00 ರಿಂದ ವ್ಯಾಟ್‌ ಕಾಮಗಾರಿ ಸಹಿತ) 
12.50 ರರೆಗೆ ರಸ್ತೆಯ ಅಭಿವೃದ್ಧಿಯ ಕಾಮಗಾರಿ 
(ಶಿವಮೊಗ್ಗ ಕ್ಷೇತ್ರ) 

8. | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಶಿವಮೊಗ್ಗ 95.00 95,000/- ರೂ. ಸ್ಮ 6 ತಿಂಗಳು 
ಜಿಲ್ಲೆಯ ಸೊರಬ ತಾಲ್ಲೂಕಿನ 10000+12.5% | ಅಭಿವೃದ್ಧಿ (ಮಳೆಗಾಲ 
ಉಳವಿ-ಹೊಸಬಾಳೆ ವಯಾ ಕಡಸೂರು ವ್ಯಾಟ್‌ ಕಾಮಗಾರಿ ಸಹಿತ) 


ಎಂಡಿ.ಆರ್‌. ರಸ್ತೆ ಕಿ.ಮೀ. 0.00 ರಿಂದ 
11.00 ರವರೆಗೆ ರಸ್ತೆ ಅಭಿವೃದ್ದಿ ಕಾಮಗಾರಿ 
(ಸೊರಬ ಕ್ಷೇತ್ರ) 






































ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೭೭ 
1 ಶ್ತ 3 4 5 6 7 
9. | ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಶಿವಮೊಗ್ಗ 95.00 95,000/- ರೂ. ಸ್ತ 6 ತಿಂಗಳು 
ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ 10000+12.5% | ಅಭಿವೃದ್ಧಿ (ಮಳೆಗಾಲ 
ಶಿವಮೊಗ್ಗ-ಸವಳಂಗ ರಸ್ತೆಯ ಕಿ.ಮೀ. 7.50 ವ್ಯಾಟ್‌ ಕಾಮಗಾರಿ ಸಹಿತ) 


ರಿಂದ 20.00 ರವರೆಗೆ ರಸ್ತೆ ಅಭಿವೃದ್ಧಿ 
ಕಾಮಗಾರಿ. (ಶಿಕಾರಿಪುರ ಕ್ಷೇತ್ರ) 








10. 





ಕೇಂದ್ರ ರಸ್ತೆ ನಿಧಿಯಡಿಯಲ್ಲಿ ಶಿವಮೊಗ್ಗ 95.00 95,000/- ರೂ. ಟ್ರಸ್ತೆ 6 ತಿಂಗಳು 
ಜಿಲ್ಲೆಯ ಸಾಗರ ತಾಲ್ಲೂಕಿನ ರಾಹೆ - 206 10000+12.5% ಅಭಿವೃದ್ಧಿ (ಮಳೆಗಾಲ 
ರಿಂದ ಚನ್ನಶೆಟ್ಟಿಕೊಪ್ಪ ವ್ಯಾಟ್‌ ಕಾಮಗಾರಿ ಸಹಿತ) 


ಜಂಬೋರಮನೆ-ಗೌತಂಪುರ ಎಂ.ಡಿ.ಆರ್‌. 
ರಸ್ತೆಯ ಕಿ.ಮೀ. 1.50 ರಿಂದ 14.00 ರವರೆಗೆ 
ರಸ್ತೆ ಅಭಿವೃದ್ಧಿ ಕಾಮಗಾರಿ (ಸಾಗರ ಕ್ಷೇತ್ರ) 























ಷರತ್ತುಗಳು: 1) ಕೆಲಸಕ್ಕೆ ಬಿಡ್‌ ಮಾಡಲು ಆಸಕ್ತಿ ಇರುವ ಗುತ್ತಿಗೆದಾರರು ಅರ್ಜಿಯನ್ನು ಖಾಲಿ ಟೆಂಡರ್‌ ಫಾರಂಗೆ ನಿಗದಿಪಡಿಸಿರುವ 
ಮೊತ್ತವನ್ನು (ಹಿಂದಿರುಗಿಸಲಾಗದ) ನಗದು ಅಥವಾ ಡಿ.ಡಿ.ಯನ್ನು ಕಾರ್ಯನಿರ್ವಾಹಕ ಅಭಿಯಂತರರು ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ 
ಇವರ ಹೆಸರಿಗೆ ಮತ್ತು ಚಿತ್ರದುರ್ಗದಲ್ಲಿ ಪಾವತಿಯಾಗುವಂತೆ ಕೆಳಗೆ ಸಹಿ ಮಾಡಿರುವವರು ಕಛೇರಿಗೆ ಸಲ್ಲಿಸತಕ್ಕದ್ದು. ಗುತ್ತಿಗೆದಾರರು ಗುತ್ತಿಗೆದಾರರ 
ನೊಂದಾವಣೆ ಪತ್ರದ ಪ್ರತಿ, ಇತ್ತೀಚಿನ ಕರ್ನಾಟಕ ಮಾರಾಟ ತೆರಿಗೆ ತೀರುವಳಿ ಪ್ರಮಾಣ ಪತ್ರವನ್ನು (ಸಂಬಂಧಪಟ್ಟ ಇಲಾಖೆಯಿಂದ ಪಡೆದು) ಹಾಗೂ 
ಕಾಮಗಾರಿಗೆ ನಿಗದಿಪಡಿಸಿದ ಯಂತ್ರೋಪಕರಣಗಳ ಮಾಲೀಕತ್ವದ ಪ್ರಮಾಣ ಪತ್ರಗಳು, ಈ ಎಲ್ಲಾ ದಾಖಲೆಗಳನ್ನು, ವಿಭಾಗ ಮಟ್ಟದ ಅಧಿಕಾರಿಗಳಿಗೆ 
ಕಡಿಮೆಯಿಲ್ಲದ ಗೆಜೆಟೆಡ್‌ ಅಧಿಕಾರಿಯಿಂದ ದೃಢೀಕರಿಸಿದ ಪ್ರತಿಗಳನ್ನು ಅರ್ಜಿಯ ಜೊತೆಯಲ್ಲಿ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. ತಪ್ಪಿದಲ್ಲಿ ಅರ್ಜಿಗಳನ್ನು 
ಪರಿಗಣಿಸಲಾಗುವುದಿಲ್ಲ. 


2) ಟೆಂಡರು ದಿನಾಂಕಗಳ ವಿವರಗಳು ಈ ಕೆಳಕಂಡಂತಿವೆ. 

ಅ) ಖಾಲಿ ಟೆಂಡರ್‌ ಫಾರಂಗಳಿಗಾಗಿ ಅರ್ಜಿ ಸಲ್ಲಿಸುವ ಹಾಗೂ - 4.11.2006 ಕಛೇರಿ ವೇಳೆಯಲ್ಲಿ, (ರಜಾದಿನಗಳನ್ನು 
ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ಕೊನೆಯ ದಿನಾಂಕ ಹೊರತುಪಡಿಸಿ) 

ಆ) ಪೂರ್ತಿಗೊಳಿಸಿದ ಮೊಹರಾದ ಟೆಂಡರುಗಳನ್ನು ಸಲ್ಲಿಸುವ -  6.11.2006, ಮಧ್ಯಾಹ್ನ 4.00 ಗಂಟೆಯವರೆಗೆ ಅಥವಾ 
ದಿನಾಂಕ ಅನಂತರ ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ 

ಇ) ತಾಂತ್ರಿಕ ಬಿಡ್‌ಗಳನ್ನು ತೆರೆಯುವ ದಿನಾಂಕ -...6.11.2006, ಸಾಯಂಕಾಲ 5.00 ಅಥವಾ ಅನಂತರ 

ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ 
ಈ) ತಾಂತ್ರಿಕವಾಗಿ ಅರ್ಹವಾದ ತಾಂತ್ರಿಕ ಬಿಡ್‌ಗಳ ಆರ್ಥಿಕ - 13.11.2005, ಸಾಯಂಕಾಲ 5.00 ಅಥವಾ ಅನಂತರ 


ಬಿಡ್‌ಗಳನ್ನು ತೆರೆಯುವ ದಿನಾಂಕ ತಿಳಿಸುವ ಇನ್ನಾವುದೇ ದಿನಾಂಕ ಮತ್ತು ಸಮಯ. 


ತಾಂತ್ರಿಕ ಬಿಡ್‌ಗಳಿಗೆ ಷರತ್ತುಗಳು: 


1. 


ಇ.ಎಂ.ಡಿ. ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುರ್ಗ ಇವರ ಹೆಸರಿನಲ್ಲಿ ಪಡೆದು 
ಡಿ.ಡಿ.:ಎಫ್‌.ಡಿ.ಆರ್‌.: ಪೇ ಆರ್ಡರ್‌ : ರಾಷ್ಟ್ರೀಕೃತ ಬ್ಯಾಂಕ್‌ ಹಾಗೂ ಷೆಡ್ಕೂಲ್ಡ್‌ ಬ್ಯಾಂಕ್‌ಗಳಿಂದ ಪಡೆದ ಬ್ಯಾಂಕ್‌ ಗ್ಯಾರಂಟಿ. 
ಅಥವಾ ರಾಷ್ಟ್ರೀಯ ಉಳಿತಾಯ ಪತ್ರ (ಕಾರ್ಯಪಾಲಕ ಅಭಿಯಂತರರು, ರಾಷ್ಟ್ರೀಯ ಹೆದ್ದಾರಿ ವಿಭಾಗ, ಚಿತ್ರದುಗ ಇವರ ಹೆಸರಿನಲ್ಲಿ 
ಒತ್ತೆ ಇಡತಕ್ಕದ್ದು) ವನ್ನು ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಸಲ್ಲಿಸತಕ್ಕದ್ದು. ಇ.ಎಂ.ಡಿ.ಯನ್ನು ಬೇರಾವುದೇ ಹೆಸರಿನಲ್ಲಿ ಪಡೆದ ಅಥವಾ ಒತ್ತೆ 
ಇಡಲಾದಲ್ಲಿ ತಾಂತ್ರಿಕ ಬಿಡ್‌ಗಳನ್ನು ಯಾವುದೇ ವಿಚಾರಣೆ ಅಥವಾ ವಿವರಣೆಯನ್ನು ಮಾಡದೆ, ಅನರ್ಹಗೊಳಿಸಲಾಗುವುದು. ಬ್ಯಾಂಕ್‌ 
ಗ್ಯಾರಂಟಿಯು ಕಡ್ಡಾಯವಾಗಿ ಟೆಂಡರ್‌ ಫಾರಂನಲ್ಲಿರುವ ಪಿ.ಡಬ್ಲ್ಯೂ.ಜಿ.66 ದಕ್ಕೆ ಅನುಗುಣವಾಗಿರತಕ್ಕದ್ದು. 


. ಈ ಟೆಂಡರ್‌ನಲ್ಲಿ ಕರೆಯಲಾಗಿರುವ ಕಾಮಗಾರಿಯ ಡಿಫೆಕ್ಟ್‌ ಲಯಾಬಲಿಟಿ ಸಮಯವು ಕಾಮಗಾರಿ ಪೂರ್ಣಗೊಳಿಸಿದ ದಿನಾಂಕದಿಂದ 


ಒಂದು ವರ್ಷವಾಗಿರುತ್ತದೆ. ಕಾಮಗಾರಿಯಲ್ಲಿ ನಿರ್ವಹಿಸಬೇಕಾದ ಕೆಲಸಗಳು ಅತ್ಯುನ್ನತ ಗುಣಮಟ್ಟದಿಂದ ಕೂಡಿದ್ದು ಒಂದು 
ವರ್ಷದವರೆಗೆ ಯಾವುದೇ ರಿಪೇರಿಯ ಸಾಧ್ಯತೆಗಳಿರುವುದಿಲ್ಲ. ಈ ಮೇಲ್ಕಂಡ ರೀತಿನ ಕಾಮಗಾರಿಗೆ ಈ ಒಂದು ವರ್ಷದ ಅವಧಿಯಲ್ಲಿ 
ಯಾವುದಾದರೂ ರಿಪೇರಿಯ ಅವಶ್ಯಕತೆ ಬಿದ್ದಲ್ಲಿ ಗುತ್ತಿಗೆದಾರರು : ಸಂಸ್ಥೆಗಳವರು ಸದರಿ ರಿಪೇರಿ ಅಥವಾ ಮರು ನಿರ್ಮಾಣವನ್ನು 
ಗುತ್ತಿಗೆದಾರರ : ಸಂಸ್ಥೆಯ ಸ್ವಂತ ವೆಚ್ಚದಲ್ಲಿ ಮಾಡತಕ್ಕದ್ದು. ಇ.ಎಂ.ಡಿ. : ಎಸ್‌.ಡಿ. ಪರಿಕರಗಳನ್ನು ಮೇಲಿನ ಷರತ್ತಿಗನುಗುಣವಾಗಿ 
ಸಲ್ಲಿಸತಕ್ಕದ್ದು. | 


. ಪ್ರತಿ ಗುತ್ತಿಗೆದಾರರು ಈ ಕೆಳಕಂಡ ಯಂತ್ರೋಪಕರಣಗಳ ಮಾಲೀಕತ್ವವನ್ನು ಹೊಂದಿರಬೇಕು ಹಾಗೂ ತಾಂತ್ರಿಕ ಬಿಡ್‌ನ ಜೊತೆಯಲ್ಲಿ 


ಸಂಬಂಧಪಟ್ಟ ಮಾಲೀಕತ್ವದ ಸಾಕ್ಷಿಯನ್ನು ಈ ಕೆಳಕಂಡಂತೆ ಸಲ್ಲಿಸತಕ್ಕದ್ದು. ಮೇಲಿನ ಮಾಲೀತ್ವದ ಸಾಕ್ಷಿಗಳಿಲ್ಲದ ತಾಂತ್ರಿಕ ಬಿಡ್‌ಗಳನ್ನು 
ಅನರ್ಹಗೊಳಿಸಲಾಗುವುದು. 


೧೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 


















































ಕ್ರ. ಯಂತ್ರೋಪಕರಣಗಳು ಬೇಕಾದ ಸಂಖ್ಯೆ ಮಾಲೀಕತ್ವದ ಪುರಾವೆಗಳು 
ಸಂ. 
1 | 4060 ಟಿ.ಪಿ.ಹೆಚ್‌. ಅಥವಾ ಹೆಚ್ಚಿನ ಸಾಮರ್ಥ್ಯದ | ಒಂದು (1) | ಖರೀದಿಸಿದ ಇನ್‌ವಾಯ್ಸ್‌ : ಸೇಲ್‌ಡೀಡ್‌ 
ಹಾಟ್‌ ಮಿಕ್ಸಿ ಪ್ಲಾಂಟ್‌ (ಎಂ.ಓ.ಆರ್‌.ಟಿ. & ಹೆಚ್‌ (ಖರೀದಿದಾರರಿಂದ ಪಡೆದ ಮೂಲ ಇನ್‌ವಾಯ್ಲ್‌ನೊಂದಿಗೆ) 
ಸ್ಪೆಸಿಪಿಕೇಷನ್‌ಗೆ ಅನುಗುಣವಾಗಿ) 
2 | ಪೇವರ್‌ ಫಿನೀಷರ್‌ ಒಂದು (1) - ಸದರಿ - 
3 | ವೈಬ್ರೇಟರಿ ರೋಲರ್‌ ಒಂದು (1) - ಸದರಿ - 
4 | ಸ್ಟ್ಯಾಟಿಕ್‌ ರೋಡ್‌ರೋಲರ್‌ ಎರಡು (2) - ಸದರಿ - 
5 | ಮೆಕ್ಕಾನಿಕಲ್‌ ಸ್ಟೇಯರ್‌ ಎರಡು (2) - ಸದರಿ - 
6 | ಟಿಪ್ಪರ್‌ಗಳು ನಾಲ್ಕು (4) ಆರ್‌.ಟಿ.ಒ. ರವರಿಂದ ಪಡೆದ ರಿಜಿಸ್ಟ್ರೇಷನ್‌ ಸರ್ಟಿಫಿಕೇಟ್‌ 
7 | ಎಕ್ಸ್‌ವೇಟರ್‌ ಒಂದು (1) | ಮಾಲೀಕತ್ವದ ಪ್ರಮಾಣ ಪತ್ರ 
8 | ಕಾಂಕ್ರೀಟ್‌ ಮಿಕ್ಸರ್‌ಗಳು ಎರಡು (2) | ಖರೀದಿಸಿದ ಇನ್‌ವಾಯ್ಸ್‌ : ಸೆಲ್‌ಡೀಡ್‌ 
(ಖರೀದಿದಾರರಿಂದ ಪಡೆದ ಮೂಲ ಇನ್‌ವಾಯ್ಸ್‌ 
ನೊಂದಿಗೆ) 
9 | ವೈಬ್ರೇಟರ್‌ಗಳು ಎರಡು (2) - ಸದರಿ - 
4. 


ಪ್ರತಿ ಗುತ್ತಿಗೆದಾರರು ಟೆಂಡರ್‌ಗಿಟ್ಟ ಮೊತ್ತದ ಶೇಕಡ 30 ರಷ್ಟು ಪ್ರಮಾಣದ ಇದೇ ತರಹದ ಕೆಲಸವನ್ನು ಸಮರ್ಪಕವಾಗಿ ಕಳೆದ ಐದು 
ಆರ್ಥಿಕ ವರ್ಷದ ಬ್ಲಾಕ್‌ ಅವಧಿಯಲ್ಲಿ ಮುಗಿಸಿರಬೇಕು. ಅಥವಾ ಗುತ್ತಿಗೆದಾರರು ಶೇಕಡ 30 ರಷ್ಟು ಪ್ರಮಾಣದ ಇದೇ ತರಹದ 
ಒಂದೇ ಕೆಲಸದ ಬಿಲ್ಲನ್ನು ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಪಡೆದಿರಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅನುಭವದ ಪ್ರಮಾಣ ಪತ್ರದಲ್ಲಿ 
ಮೇಲಿನ ಅಂಶ ಹಾಗೂ ಕಾಮಗಾರಿಯಲ್ಲಿ ನಿರ್ವಹಿಸಿದ ಕೆಲಸದ ವಿವರಗಳು ಇರತಕ್ಕದ್ದು. ಇಲ್ಲವಾದಲ್ಲಿ ತಾಂತ್ರಿಕ ಬಿಡ್‌ಗಳು 
ಅನರ್ಹಗೊಳ್ಳುತ್ತವೆ. 

5. ಆರ್ಥಿಕ ಸಾಮಥ್ಯದ ಸಾಕ್ಷಿಯು, ಟೆಂಡರಿಗಿಟ್ಟ ಮೊತ್ತದ ಶೇಕಡಾ 30 ರಷ್ಟು ಪ್ರಮಾಣದ ಯಾವುದೇ ಷೆಡ್ಕೂಲ್ಡ್‌ ಬ್ಯಾಂಕಿನ “ಲೈನ್‌ 
ಆಫ್‌ ಕ್ರೆಡಿಟ್‌ ಅನ್ನು” ಕಡ್ಡಾಯವಾಗಿ ತಾಂತ್ರಿಕವಾಗಿ ಬಿಡ್‌ನಲ್ಲಿ ನಿಗದಿಪಡಿಸಿದ ಪ್ರೊಫಾರಾದಲ್ಲಿ ಸಲ್ಲಿಸತಕ್ಕದ್ದು. “ಲೈನ್‌ ಆಫ್‌ ಕ್ರೆಡಿಟ್‌ 
ಅನ್ನು” ಸಲ್ಲಿಸದಿದ್ದಲ್ಲಿ ತಾಂತ್ರಿಕ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. 

6. ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಲಗತ್ತಿಸುವ ಎಲ್ಲಾ ದಾಖಲಾತಿಗಳನ್ನು ವಿಭಾಗಮಟ್ಟದ ಅಧಿಕಾರಿಗೆ ಕಡಿಮೆ ಇಲ್ಲದ ಗೆಜೆಟೆಡ್‌ 
ಅಧಿಕಾರಿಯಿಂದ ದೃಢೀಕರಿಸಲ್ಪಟ್ಟಿರಬೇಕು. ಇಲ್ಲವಾದಲ್ಲಿ ಬಿಡ್‌ಗಳು ಅನರ್ಹಗೊಳ್ಳುತ್ತವೆ. ಮೂಲ ದಾಖಲಾತಿಗಳನ್ನು ಟೆಂಡರ್‌ 
ಪ್ರಕ್ರಿಯೆಯ ಯಾವುದೇ ಮಟ್ಟದಲ್ಲಿ ಪರಿಶೀಲನೆಗಾಗಿ ಕೇಳಿದಾಗ ಒದಗಿಸತಕ್ಕದ್ದು. ಮೂಲ ದಾಖಲಾತಿಗಳನ್ನು ಪರಿಶಿಲನೆಗಾಗಿ ಕೇಳಿದಾಗ 
ಒದಗಿಸದಿದ್ದಲ್ಲಿ ತಾಂತ್ರಿಕ ಬಿಡ್‌ಗಳನ್ನು ಅನರ್ಹಗೊಳಿಸಲಾಗುವುದು. 

7. ಸಂಬಂಧಪಟ್ಟ ದಾಖಲಾತಿಗಳನ್ನು ಮತ್ತು ವಿವರಣೆಗಳನ್ನು ತಾಂತ್ರಿಕ ಬಿಡ್‌ ಜೊತೆಯಲ್ಲಿ ಒದಗಿಸತಕ್ಕದ್ದು. ಕಂಪನಿಯ ವಿವರಗಳು : 
ಏಜೆನ್ಸಿಗಳು : ಸಂಸ್ಥೆಯ ಪ್ರೊಫೈಲ್‌ ಅನ್ನು ಲಗತ್ತಿಸತಕ್ಕದ್ದು. 

8. ಜಾಯಿಂಟ್‌ ವೆಂಚರ್‌ ಟೆಂಡರ್‌ಗಳನ್ನು ಅಂಗೀಕರಿಸುವುದಿಲ್ಲ. 

9. ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ಯಾವುದೇ ಕಾರಣವಿಲ್ಲದೇ ತಿರಸ್ಕರಿಸುವ ಹಕ್ಕು ಸಂಬಂಧಪಟ್ಟ ಹಕ್ಕು ಸಂಬಂಧಪಟ್ಟ 
ಅಧಿಕಾರಿಗಳಿಗೆ ಇರುತ್ತದೆ. 

10. ಕರಾರುಗಳನ್ನೊಳಗೊಂಡ ಟೆಂಡರುಗಳನ್ನು ಸ್ವೀಕೃತಿಗಾಗಿ ಪರಿಗಣಿಸುವುದಿಲ್ಲ. 

11. ಮೇಲಿನ ಕೆಲಸಗಳ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೆಳಗೆ ಸಹಿ ಮಾಡಿದವರ ಕಛೇರಿಯಿಂದ ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 

ಬಿ. ಪ್ರಭಾಕರಶೆಟ್ಟಿ 
ಪಿ.ಆರ್‌. 612 ಕಾರ್ಯಪಾಲಕ ಅಭಿಯಂತರರು, 
ರಾ.ಹೆ.ವಿಭಾಗ, ಚಿತ್ರದುರ್ಗ. 
PUBLIC WORKS DEPARTMENT 
Office of The Executive Engineer, NH Division, # 14/3, 4th Floor, Building Nrupathunga Road, 
Bangalore-560 001 
TENDER NOTIFICATION 
No. 11/2006-07, Dated: 3th October 2006 

No. EE/NHDB/JE-1/NIT-11/CRF/2006-07/2997-3027, Dated: 3rd October 2006 
Sealed item rate tenders for the works noted below as per Karnataka Transparency in Public 
Procurement Act 2000 in prescribed forms in duplicate is invited from Class-l registered in K P.W.D/ 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೭೯ 





MORT & H approved firms. Contractors owning required material and having previous experience in such 
works mentioned in the table below, the tender shall be sealed and kept in sealed cover duly subscribing 
name of work and shall be addressed to the under signed with name and postal address of the bidder. 
Completed tender will be received in the office of the Superintending Engineer, National Highways Circle, 
Bangalore or in the office of the Executive Engineer, National Highway Division, Bangalore on behalf of 
the Governor of Karnataka by the under signed up to 4.00 P.M. 1.S.T. on the dates noted below, subject to 
the condition laid down in the form No. PWG 65 of K.P.W.D. code Vol. Il Special conditions contained in 
the schedules and Karnataka Transparency in public procurement Act 2000. The tenders will be opened 
by the undersigned in the office of the Executive Engineer, National Highway Division, Bangalre at 4.30 
P.M. on the same day if possible. If any one of the dates noted below happens to be general holiday, the 
next working days will holds good. 

The tender documents can be had from this office, with cost of tender forms (non-refundable) on 
the dates noted against each work during the office hours on the said dates. Further particulars required if 
any can be had from the office of the Executive Engineer, N.H. Division, Bangalore, during office hours. 








Sl. Name of Work Amount E.M.D. Cost of Nature of Time for 
No. put to (In Rs) Tender work completion 
Tender Forms (in Rs) of work 
(In Rs Non- (Excluding 
Lakhs) refundable monsoon) 
including 
taxes (D D 
only) 
1. Improvements to MDR Hanur to Rs. 48.00 | Rs. 48,000/- | Rs. 10000/- + WBM & Four 
Lokkahalli from Km. 0.00 to Km. 12.50% VAT Asphalting Months 


10.00 Length in Chamarajanagar 
District (Hanur Cnstituency) (Job 
N. CRF-KNT-2006-753) 





2. Improvements to MDR Rs.48.00 | Rs.48,000/- | Rs.10000/- + WBM & Four 
Mulabagilu-Ramasandra from 12.50% VAT Asphalting Months 
KM. 0.00 to Km 9.10 of 
Mulabagilu Taluk in Kolar District 
(Mulabagilu Constituency) (Job 
No.CRF-KNT-2006-817) 





























GENERAL CONDITIONS 

1 The contractors interested in bidding for the work may submit an application to the undersigned 
along with cost of tender documents (non refundable) to be paid only in the form of D.D. drawn in 
favour of Executive Engineer, National Highway Division, Bangalore Payable at Bangalore along with 
application. The applicants should submit proof of registration, latest income tax clearance 
certificate, Permanent Account Number and Karnataka sales tax clearance certificate obtained from 
the concerned Departments, relevant experience certificate issued by the officer not below the rank 
of Executive Engineer and contractors pass book while submitting the applications for tender 
schedules, otherwise the application will not be considered. 

2. The Schedule of dates is as under:- 


|. Date of receipt of application and issue of ಕೆ 06.11.2006 till 4.00 PM 
Blank tender schedules up to 
Il. Date for submission of Tenders up to 3 09.11.2006 till 4.00 PM 


Ill. Opening of Technical Bid (@ 4.30 P.M.) 09.11.2006 (If Possible) 


೧೨೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





CONDITIONS FOR TECHNICAL BIDS: 
1. 


The EMD in the form of DD/FDR/Py Order/ Bank Guarantee drawn from a Nationalized or Scheduled 
Bank or NSC (Pledged in favour of the undersigned) shall be enclosed in the Tender. The Bank 
Guarantee shall be in the form as specified in PWG-66 supplied with the tender form. Otherwise 
tenders will be rejected. All types of EMD should be valid for 180 days from the date of opening fixed 
for tender other wise such tenders will be rejected. 

Each tenders shall own following machinery and enclose with the Tender evidence of ownership, as 
detailed under. The Tenders submitted without evidence of ownership as detailed are liable for 
disqualification. 





Sl. 


No. 


Machinery Numbers Evidence of Ownership to be furnished 





HMP 40/60 TPH One Copy of Purchase invoice/Sale deed with a copy of 
purchase invoice rom the seller. 





Mechanical Paver Finisher One | ದರರರರರರರರರರರರರದದರಾರಾರಾರಾದ DO 





Vibratory Road Roller One | DO 





Static Road Roller TWO | DO 





Mechanical Sprayer TWO | DO 





O10 |& | W|N 


Tippers Four Registration certificate with fitness certificate & 
T.C., issued by R.T.O. 





Concrete Mixers Two Copy of Purchase invoice/Sale deed with a copy of 
purchase invoice from the seller. 








Vibrators TWO 6್ಶಥಶಸ್‌ಾತಾತಾಾಾಚಚಾಶ್‌ಾ್‌ DOE 














Each Tenders should have individually satisfactorily completed work of similar nature of work value 

of which is not less than 30% of the value of work in this notification (Updated at 10% per annum 

compoundable) in any one financial year during a block period of previous five years. Alternatively, 

the contractor should have completed a billing of 30% of the value of work in this notification during 

the current financial year for same nature of work. The experience certificate in this regard should 

invariably mention the nature! items of work executed along with date of commencement and date of 

completion; otherwise such tender is liable for disqualification. 

For proof of Financial Capacity, the Line of Credit from any Scheduled Bank shall be invariably 

produced for the particular work in the proforma prescribed in the tender for an amount equal to 30% 

of the amount put to tender. Failure to submit the Line of Credit along with tender lead to 

disqualification. 

All documents enclosed in support of tenders, shall be attested by a Gazetted officer not below the 

rank of District Level Officer, otherwise the bids are liable for disqualification. The original docments 

should be produced for verification at any stage of tender process as and when sought for. Failure to 

produce original documents leads to disqualification of technical bids. 

Only relevant certificates and details shall be furnished with the tender. Details of Company/ 

Agencies/Firms profile shall be enclosed. 

Tendering by Joint Venture is not allowed. 

The Competent authority reserves the right to reject any or all the tenders without assigning any 

reason. 

Conditional tenders will not be accepted. 

Any other details, regarding the work, can be obtained from the above office during office hours. 
Executive Engineer, 


P.R. 613 N.H. Division, Bangalore. 





ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೮೧ 





ಜಲಸಂಪನ್ಮೂಲ ಇಲಾಖೆ 
ಕಾರ್ಯಪಾಲಕ ಅಭಿಯಂತರವರ ಕಛೇರಿ, ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 
ಟೆಂಡರ್‌ ಅವಧಿ ವಿಸ್ತರಣೆ ಪ್ರಕಟಣೆ 
ನಂ.ಕಾ.ಇಂ/ ಬಿ.ಡಿ. ಎನ್‌-4ಪಿ.ಬಿ. -3/2006-07 ಭದ್ರಾವತಿ, ದಿನಾಂಕ: 29ನೇ ಸೆಪ್ಟೆಂಬರ್‌ 2006 
ವಿಷಯ: ಭದ್ರಾ ಯೋಜನೆಯ ಟೆಂಡರ್‌ ಕಾಮಗಾರಿಗಳು. 
ಉಲ್ಲೇಖ: 1. ಈ ಕಛೇರಿಯ ಟೆಂಡರ್‌ ಪ್ರಕಟಣೆ ಸಂಖ್ಯೆ ಕಾ.ಇಂ/ಬಿಡಿಎನ್‌-4ಪಿ.ಬಿ. -3/ಟೆಂಡರ್‌ ಪ್ರಕಟಣೆ/2005-06 319 
ದಿನಾಂಕ: 3.5.06. 
2. ಈ ಕಛೇರಿಯ ಟೆಂಡರ್‌ ಅವಧಿ ವಿಸ್ತರಣೆ ನಂ.ಕಾ.ಇಂ. /ಬಿಡಿಯನ್‌-4 ಪಿ.ಬಿ.-3:2006-07/1 ದಿನಾಂಕ:8.6.2006. 
3. ಈ ಕಛೇರಿಯ ಟೆಂಡರ್‌ ಅವಧಿ ವಿಸ್ತರಣೆ ನ.ಕಾ.ಇಂ./ಬಿಡಿಯನ್‌-4 ಪಿ.ಬಿ.-3:1127/11 ದಿನಾಂಕ:24.6.2006. 
4. -*- ನಂ. 1795/13 ದಿನಾಂಕ:27.7.2006. 
5. -- ನಂ. 2154/13 ದಿನಾಂಕ:25.8.2006. 
ಮೇಲ್ಕಂಡ ಉಲ್ಲೇಖಿತ ಪತ್ರದಲ್ಲಿ ಈ ಕಛೇರಿಯಿಂದ ಪ್ರಕಟಿಸಲಾದ ಭದ್ರಾ ಯೋಜನೆಯ ನಿರ್ವಹಣಾ ಟೆಂಡರ್‌ ಕಾಮಗಾರಿಗಳಿಗೆ 
ಸಂಬಂಧಿಸಿದಂತೆ, ಪ್ರಕಟಿಸಿದ ಟೆಂಡರುಗಳಿಗೆ ಈ ಕೆಳಕಂಡಂತೆ ಟೆಂಡರ್‌ ಅವಧಿ ವಿಸ್ತರಣೆ ಮಾಡಲಾಗಿದೆ. 
1. ನಿಗಧಿತ ಖಾಲಿ ಟೆಂಡರ್‌ ಫಾರಂಗಳನ್ನು ಕೋರಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿ:3.11.2006 ಸಂಜೆ 5.30 ರವೆರೆಗೆ 
2.. ಖಾಲಿ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ:6.11.06 ಸಂಜೆ 5.30 ರವರೆಗೆ. 
3. ತುಂಬಿದ ಟೆಂಡರ್‌ ಫಾರಂಗಳನ್ನು ಕೊಡುವ ದಿನಾಂಕ:7.11.06 ಸಂಜೆ 4.00 ರವರೆಗೆ. 
ಟೆಂಡರ್‌ ಫಾರಂಗಳನ್ನು ದಿ:7.11.06 ಸಂಜೆ 4.30 ಘಂಟೆಗೆ ಅಥವಾ ಇನ್ನಾವುದೇ ದಿನದಂದು ಕಛೇರಿಯಲ್ಲಿ ಹಾಜರಿರುವ ಟೆಂಡರ್‌ದಾರರ 
ಅಥವಾ ಇನ್ನಾವುದೇ ನೊಂದಾಯಿತ ಗುತ್ತಿಗೆದಾರರ ಸಮಕ್ಷಮದಲ್ಲಿ ತೆರೆಯಲಾಗುವುದು. ಉಳಿದ ನಿಬಂಧನೆಗಳಲ್ಲಿ ಯಾವುದೇ 
ಬದಲಾವಣೆಗಳಿರುವುದಿಲ್ಲ. 
ಎಸ್‌. ಹೆಚ್‌. ಮಂಜಪ್ಪ 
ಪಿ.ಆರ್‌. 616 ಕಾರ್ಯಪಾಲಕ ಅಭಿಯಂತರು, 
ನಂ.4 ಬಿ.ಆರ್‌.ಎಲ್‌.ಬಿ.ಸಿ. ವಿಭಾಗ, ಭದ್ರಾವತಿ. 
ಲೋಕೋಪಯೋಗಿ ಇಲಾಖೆ 
ಮುಖ್ಯ ಇಂಜಿನಿಯರ್‌ರವರ ಕಛೇರಿ ಸಂಪರ್ಕ ಮತ್ತು ಕಟ್ಟಡಗಳು (ದ) ಬೆಂಗಳೂರು 
ಅಲ್ಪಾವಧಿ ಟೆಂಡರ್‌ ಪ್ರಕಟಣೆ 
ಸಂಖ್ಯೆ: ಮುಅ:ಸಂಕದ:ಉಗ್ರಾಣ:ಗಣಕಯಂತ್ರ ಬಿಡಿಭಾಗಗಳು: ಸರಬರಾಜು:2006-07 
ವಿಷಯ: ಗಣಕಯಂತ್ರ ಬಿಡಿಭಾಗಗಳ ಸರಬರಾಜಿಗಾಗಿ ಟೆಂಡರ್‌ ಸಲ್ಲಿಸುವ ಬಗ್ಗೆ . 
ಉಲ್ಲೇಖ: 1. ಸರ್ಕಾರದ ಪತ್ರ ಸಂಖ್ಯೆ: ಪಿಡಬ್ಲ್ಯೂಡಿ 15 ಐಟಿಸಿ 2006 ದಿನಾಂಕ:17.8.2006. 
2. ಸರ್ಕಾರದ ಅರೆ ಸರ್ಕಾರಿ ಪತ್ರ ಸಂಖ್ಯೆ:ರೋಇ 20252 ಕಟ್ಟಡಗಳು 06 ದಿನಾಂಕ:13.9.2006. 
3. ಸರ್ಕಾರದ ಅರೆ ಸರ್ಕಾರಿ ಪತ್ರ ಸಂಖ್ಯೆ:ಲೋಇ 4344 ಉಕಾ (ಸಂಕ) 06 ದಿನಾಂಕ:13.9.2006. 
ಗಣಕಯಂತ್ರಗಳ, ತಯಾರಕರು,ವಿತರಕರು, ಮಾರಾಟಗಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಮುಖ್ಯ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ) ಬೆಂಗಳೂರು ಅವರ ಕಛೇರಿಗೆ ಬೇಕಾಗಿರುವ ಗಣಕಯಂತ್ರ ಪ್ರಿಂಟರ್‌ಗಳು ಮತ್ತು 
ಪ್ಲಾಟರ್‌ ಸ್ಟ್ಯಾಂಡ್‌, ಇತರೆ ಸರಬರಾಜಿಗಾಗಿ ಮೊಹರಾದ ಟೆಂಡರ್‌ಗಳನ್ನು ಕರೆಯಲಾಗಿದೆ. ಆದುದರಿಂದ ಇಚ್ಛಿತ ಟೆಂಡರ್‌ದಾರರು ಕೆಳಗೆ ಕಾಣಿಸಿದ 


ದಾಸ್ತಾನಿನ ಸರಬರಾಜಿಗಾಗಿ ಟೆಂಡರ್‌ಗಳನ್ನು ದಿನಾಂಕ:26.10.2006 ರಂದು ಸಂಜೆ 4.00 ಗಂಟೆಯೊಳಗೆ ಸಲ್ಲಿಸುವುದು. 
ಬೇಕಾಗುವ ಸಾಮಾಗ್ರಿಗಳು 



































1 Desktop Computer System with pentium IV Processor Model No. D x 6120 with | :18 Nos. 
Combo drive CD/R/IRW & DVD and DDR 2 RAM 256 MB 400 MHz. 17" Colour 
Monitor 
2 |17" TFT Colour Monitor :3 Nos. 
3 | HP Laserjet 1020 Printer : Nos 
4 | HP Deskjet 1280 Printer : 4 Nos. 
5 | EPSON Dot Matrix Printer 132 Column, 24 Pin : 4Nos. 
6 | Windows-XP Operating System Software with CD Media : 18 Nos. 
7 |MS Office 2003 Professional software with CD Media : 18 Nos. 
8 (/ಓಿ0 5176 430 ಲಿ Designjet platter Stand :1 No. 
9 | Laptop Model HP Compaq NX -7010 or the Latest in that series : 1 No. 
10 | HP Scanjet 4370 Series photo scanner (L 1970 A) : 1.No. 
11 | Anti Radiation Ray Guard RG 1617 for 17" Monitor :27 Nos. 

















೧೨೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





ಇಚ್ಛಿತ ಟೆಂಡರ್‌ದಾರರುಗಳು ಟೆಂಡರ್‌ ಫಾರಂಗಳನ್ನು ಸೆಟ್‌ 1ಕ್ಕೆ ರೂ. 500.00 ಗಳನ್ನು ಪಾವತಿ ಮಾಡಿ ಈ ಕಛೇರಿಯಿಂದ ದಿನಾಂಕ: 
18.10.2006 ರಿಂದ 19.10.2006ರವರೆಗೆ ಪಡೆದುಕೊಳ್ಳಬಹುದು. ಭರ್ತಿ ಮಾಡಿದ ಟೆಂಡರ್‌ ಫಾರಂಗಳ ಜೊತೆಯಲ್ಲಿ ಕಾರ್ಯಾಪಾಲಕ 
ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, ಬೆಂಗಳೂರು ವಿಭಾಗ, ಬೆಂಗಳೂರು ಇವರ ಹೆಸರಿನಲ್ಲಿ ಪಡೆದ ರೂ. 10,000-00 (ರೂಪಾಯಿ 
ಹತ್ತು ಸಾವಿರಗಳು ಮಾತ್ರ) ಗಳ ಡಿ.ಡಿ.ಯನ್ನು ಇ.ಎಂ.ಡಿ. ಯಾಗಿ ಸಲ್ಲಿಸುವುದು. ಇ.ಎಂ.ಡಿ ರಹಿತ ಟೆಂಡರ್‌ಗಳನ್ನು ತಿರಸ್ಕರಿಸಲಾಗುವುದು. 
ಯಾವುದೇ ಅಥವಾ ಪೂರ್ಣ ಟೆಂಡರ್‌ಗಳನ್ನು ಅಂಗೀಕರಿಸುವ ಹಕ್ಕನ್ನು ಮುಖ್ಯ ಅಭಿಯಂತರರು ಕಾಯ್ದಿರಿಸಿಕೊಂಡಿದ್ದಾರೆ ; 

ಮುಖ್ಯ ಇಂಜಿನಿಯರ್‌, 
ಪಿ.ಆರ್‌. 617 ಸಂಪರ್ಕ ಮತ್ತು ಕಟ್ಟಡಗಳು, (ದ) ಬೆಂಗಳೂರು. 
PUBLIC WORKS DEPARTMENT 
Office of The Executive Engineer, NH Division, # 14/3, 4th Floor, Building Nrupathunga Road, 
Bangalore-560 001 
TENDER NOTIFICATION No. 12/2006-07, Dated: 3th October 2006 
(TWO COVER SYSTEM) 
No. EE/NHDB/JE-1/NIT-12/CRF/2006-07/ Dated: 3rd October 2006 

Sealed item rate tenders for the works noted below under TWO COVER BID SYSTEM as per 
Karnataka Transparency in Public Procurement Act 2000 in prescribed form in duplicate are invited from 
the Class-l contractors registered in KPWD/MORT&H approved firms. Two covers bid system of tendering 
consists of Technical Bid and Financial Bid. It is required to superscibe Technical Bid & Financial Bid on 
each cover and these two covers shall be sealed and Kept in another sealed cover duly superscribing the 
name of work and shall be addressed to the undersigned with name and full postal address of the bidder. 
Completed bids will be received in the Office of the Superintending Engineer, National Highway Circle, 
Bangalore or in the office of the Executive Engineer, National Highway Division, Bangalore up to 4.00 
P.M. ೦೧ 6.11.2006, subject to the conditions laid down in form PWG.65, 66 of KPWD code Vol ll, Special 
Conditions contained in the schedules and in Karnataka Transparency in Public Procurement Act 2000. 
The Technical Bids will be opened by the undersigned on the dates noted below. Financial Bids of only 
those bidders who qualify in the Technical Bid shall be opened. If any of the dates mentioned below 
happens to be a General Holiday Technical Bid will be opened in the working day. 











Sl. Name of Work Amount E.M.D. Cost of Nature of Time for 
No. put to (In Rs) Tender work completion 
Tender Forms (in Rs) of work 
(In Rs) Non- (Excluding 
refundable monsoon) 
including 
taxes (೧00 
only) 
1 2 3 4 5 6 7 
1. Improvements to road from Rs. 96/- Rs. 96,000/- | Rs. 10000/- + WBM & Six Months 
Doddarayanapet-Alur- 12.50% VAT Asphalting 


Kagalawadi from Km. 0.00 to Km 
10.00 of Chamarajanagar Taluk 
in Chamarajanagar District 
(Chamarajanagar Constituency) 
(Job No. CRF-KNT-2006-755) 





2. Improvements to MDR Malur to Rs.67.00 | Rs.67,000/- | Rs.10000/- + WBM & Six Months 
Masti from KM. 0.00 to Km 6.50 12.50% VAT Asphalting 
in selected reaches of Malur 
Taluk in Kolar District (Malur 
Constituency) (Job No.CRF-KNT- 





2006-809) 
3. Improvements to MDR Budikote Rs.96/- Rs.96,000/- | Rs.10000/- + WBM & Six Months 
Railway feeder from KM. 6.00 to 12.50% VAT Asphalting 


KM.12.00 Bangarapet Taluk in 
Kolar District (K.G.F. 
Constituency) (Job No.CRF-KNT- 
2006-811) 





























ಭಾಗ - ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ 


೧೨೮೩ 








2 


4 


5 


6 


7 





Improvements to MDR 
Robensonpet-Bangarapet-via 
K.G.F. from KM. 0.00 to KM.10.00 
Bangarapet Taluk in Kolar District 
(K.G.F. Constituency) (Job 
No.CRF-KNT-2006-812) 


Rs.96/- 


Rs.96,000/- 


Rs.10000/- + 
12.50% VAT 


WBM & 
Asphalting 


Six 
Months 





Improvements to MDR from KM. 
0.00 to KM.9.90 B.B. Road via 
Gangenahalli, Bassanahalli, 
Metanehalli, Yelgelburey in 
Srinivasapura Taluk in Kolar 
District (Srinivasapura 
Constituency) (Job No.CRF-KNT- 
2006-813) 


Rs.77.00 


Rs.77,000/- 


Rs.10000/- + 
12.50% VAT 


WBM & 
Asphalting 


Six 
Months 





Improvements to in K.G.F. Town 
limits of Bethamangala Taluk in 
Kolar District (Bethamangala 
Constituency) from Km 0.00 to Km 
8.00 (Job No.CRF-KNT-2006-815) 


Rs.67.00 


Rs.67000/- 


Rs.10000/- + 
12.50% VAT 


WBM & 
Asphalting 


Six 
Months 





Improvements to MDR road from 
Mulabagilu-T hayalur-Sundarapalya 
from Km.2.800 to Km.17.300 
(Phase-ll) of Mulabagilu TAluk in 
Kolar District (Mulabagilu 
Constituency) (Job No.CRF-KNT- 
2006-816) 


Rs.77.00 


Rs.77,000/- 


Rs.10000/- + 
12.50% VAT 


WBM & 
Asphalting 


Six 
Months 





Improvements to Mandya 
Thendekere from KM. 0.00 to 
27.00 in Pandavapura Taluk of 
Mandya District (Pandavaura 
Constituency) (Job No.CRF-KNT- 
2006-825) 


Rs.143.00 


Rs.1,43,000/- 


Rs.15000/- + 
12.50% VAT 


WBM & 
Asphalting 


Seven 
Months 





Improvements to Mandya Bannur 
road from m. 16.00 to 19.00 in 
selected reaches of T.Narasipura 
Taluk in Mysore District (Bannur 
Constituency) (Job No.CRF-KNT- 
2006-832) 


Rs.57.00 


Rs.57,000/- 


Rs.10000/- + 
12.50% VAT 


WBM & 
Asphalting 


Six 
Months 





10. 


Improvements Metalling and 
Asphalting to Mysore-Bhogadi- 
Gaddige from Km.17.20 to 24.60 in 
H.D.Kote Taluk in Mysore District 
(Heggadadevanakote 
Constituency) (Job No.CRF-KNT- 
2006-834) 


Rs.57.00 


Rs.57,000/- 


Rs.10000/- + 
12.50% VAT 


WBM & 
Asphalting 


Six 
Months 








11. 


Improvements to road from 
Gagenahally Gate to Challahally in 
Km.5.00 to Km.14.00 of Hunsur 
Taluk in Mysore District (Hunsur 
Constituency) (Job No.CRF-KNT- 
2006-835) 








Rs.143.00 





Rs.1,43,000/- 





Rs.15000/- + 
12.50% VAT 





WBM & 
Asphalting 





Seven 
Months 





GENERAL CONDITIONS 


1 





The contractors interested in bidding for the work may submit an application to the undersigned 
along with cost of tender documents (non refundable) to be paid only in the form of D.D. drawn in 
favour of Executive Engneer, National Highway Division, Bangalore Payable at Bangalore along with 
application. The applicants should submit proof of registration, latest income tax clerance certificate, 
Permanent Account Number and Karnataka sales tax clearance certificate obtained from the 


೧೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





concerned Departments, relevant experience certificate issued by the officer not below the rank of 
Executive Engineer and contractors pass book while submitting the applications for tender 
schedules, otherwise the application will not be considered. 

2. The Schedule of dates is as under:- 


a) Date for receipt of application and issue of 06.11.2006 till 4.00 PM 
Blank tender schedules up to 

b) Date for submission of Tenders up to x 09.11.2006 till 4.00 PM 

c) Opening of Technical Bid (@ 4.30 P.M.) 3 09.11.2006 (If Possible) 


CONDITIONS FOR TECHNICAL BIDS: 

1. The EMD in the form of DD/FDR/Pay Order/ Bank Guarantee drawn from a Nationalized or 
Scheduled Bank or NSC (Pledged in favour of the undersigned) shall be enclosed in the Technical 
Bid. The Bank Guaranee shall be in the form as specified in PWG-66 supplied with the tender form. 
Otherwise tenders will be rejected. All types of EMD should be valid for 180 days from the date of 
opening fixed for tender other wise such tenders will be rejected. 

2. Each tenders shall own the following machinery and enclose the evidence of ownership, as detailed 
under with the Technical Bid. The Technical Bids submitted without evidence of ownership as 
detailed are liable for disqualification. 
































Sl. Machinery Numbers Evidence of Ownership to be furnished 
No. 
1 HMP 40/60 TPH One Copy of Purchase invoice/Sale deed with a copy of 
purchase invoice rom the seller. 
2 Mechanical Paver Finisher One | 0 ಧರರರರರರರರರರರಾಾಾರಾರಾಾಣ DO 
3 | Vibratory Road Roller One | ಂ20೧ರರರರರರರರರರರರರಾಾಾರಾರಾರಾದ DO 
4 Static Road Roller TWO | DO 
5 | Mechanical Sprayer TWO | ರಾರಾ DO 
6 Tippers Four Registration certificate with fitness certificate & 
T.C., issued by R.T.O. 
7 | Concrete Mixers Two Copy of Purchase invoice/Sale deed with a copy of 
purchase invoice from the seller. 
8 | Vibrators TWO | DO 

















3. Each Tenders should have individually satisfactorily completed work of similar nature of work value 
of which is not less than 30% of the value of work in this notification (Updated at 10% per annum 
compoundable) n any one financial year during a block period of previous five years. Alternatively, 
the contractor should have completed a billing of 30% of the value of work in this notification during 
the current financial year for same nature of work. The experience certificate in this regard should 
invariably mention the nature! items of work executed along with date of commencement and date of 
completion; otherwise such Technical Bid is liable for disqualification. 

4. For proof of Financial Capacity, the Line of Credit from any Scheduled Bank shall be invariably 
produced for the particular work in the proforma prescribed in the Technical Bid for an amount equal 
to 30% of the amount put to tender. Failure to submit the Line of Credit along with Technical Bid lead 
to disqualification. 

5. All documents enclosed in support of Technical Bids, shall be attested by a Gazetted officer not 
below the rank of District Level Officer, otherwise the bids are liable for disqualification. The 
original docments should be produced for verification at any stage of tender proces as and when 
sought for. Failure to produce original documents leads to disqualification of technical bids. 

6. Only relevant certificates and details shall be furnished with the Technical Bids. Details of Company/ 
Agencies/Firms profile shall be enclosed. 

7. Tendering by Joint Venture is not allowed. 

8. The Cometent authority reserves the right to reject any or all the tenders without assigning any 
reason. 

9. Conditional tenders will not be accepted. 

Any other details, regarding the work, can be obtained from the above office during office hours. 
Executive Engineer, 
P.R. 618 N.H. Division, Bangalore. 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೮೫ 


ಇ 





ಕಾರ್ಯನಿರ್ವಾಹಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ, ಕೋಲಾರ ವಿಭಾಗ, ಕೋಲಾರ 
ಬಾಬುವಾರ ದರದ ಟೆಂಡರುಗಳಿಗಾಗಿ ಅರ್ಜಿ ಆಹ್ವಾನ (1ನೇ ಕರೆ) 
ಟೆಂಡರ್‌ ಅಧಿಸೂಚನಾ ಸಂಖ್ಯೆ: 23 : 2006-07, ದಿನಾಂಕ: 28ನೇ ಸೆಪ್ಟೆಂಬರ್‌ 2006. 
ಸಂಖ್ಯೆ: ಕಾಇಂ!ಲೋಇ/ಕೋವಿ: ಸ.ಇಂ-2/3054-ರಸ್ತೆ ಮತ್ತು ಸೇತುವೆ/ಯೋಜನೆ/ಟೆಂಡರ್‌/1ನೇ ಕರೆ/1999, ದಿನಾಂಕ: 7ನೇ ಅಕ್ಟೋಬರ್‌ 2006 

ಈ ಕೆಳಗೆ ತಿಳಿಸಿದ ಕಾಮಗಾರಿಗಾಗಿ ನಿರ್ಧಿಷ್ಟ ಪಡಿಸಿದ ನಮೂನೆಗಳನ್ನು ನೊಂದಾಯಿತ ಕರಾರುದಾರರಿಂದ ದ್ವಿಪ್ರತಿಗಳಲ್ಲಿ ಮೊಹರು ಮಾಡಲಾದ ಟೆಂಡರ್‌ಗಳನ್ನು ಕರ್ನಾಟಕ ರಾಜ್ಯಪಾಲರ ಹೆಸರಿನಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಆಧ್ಯಾದೇಶ 2000 ರ ಅನ್ವಯ ಈ ಕೆಳಗೆ ಸಹಿ ಮಾಡಿದವರು ಕರೆದಿರುತ್ತಾರೆ. ಅವುಗಳನ್ನು ಈ ಕೆಳಗೆ ಸಹಿ ಮಾಡಿದವರು ತಮ್ಮ ಕಛೇರಿಯಲ್ಲಿ ಆ ಕಾಮಗಾರಿ ಪ್ರತಿಯೊಂದು 
ಕಾಮಗಾರಿಯೆದುರು ನಮೂದಿಸಿದ ದಿನಾಂಕಗಳಂದು ಸಂಜೆ 4-00 ಗಂಟೆಯವರೆಗೆ ಸ್ವೀಕರಿಸುತ್ತಾರೆ. ಆ ಟೆಂಡರುಗಳನ್ನು ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ ದಿನಾಂಕ 4.11.2006 ರಂದು ಸಂಜೆ 4.30 ಗಂಟೆಗೆ ಸಾಧ್ಯವಾದರೆ 
ತೆರೆಯಲಾಗುವುದು. 

ಕಾಮಗಾರಿಗೆ : ಪ್ರತಿಯೊಂದು ಕಾಮಗಾರಿಗೆ ಸಂಬಂಧಿಸಿದ ಮುದ್ರಿತ ಕರಾರು ದಾಸ್ತಾವೇಜುಗಳು ಅಂದರೆ ರೇಖಾ ಚಿತ್ರಗಳು ಪೂರ್ಣ ತಂಡ ಮಾಡಬೇಕಾದ ಕಾಮಗಾರಿಗಳ ಪೂರ್ಣ ತಪಶೀಲು ಮಾಡಬೇಕಾದ 
ಕಾಮಗಾರಿಗಳ ವಿವಿಧ ವರ್ಗಗಳ ಪರಿಮಾಣದ ಷೆಡ್ಯೂಲ್‌ ಅಗತ್ಯವಿರುವಲ್ಲಿ ಕಲ್ಲುಗಣಿ ಚಾರ್ಟುಗಳು ಮತ್ತು ಯಾರ ಟೆಂಡರು ಸ್ವೀಕೃತವಾಗುತ್ತದೋ ಆ ವ್ಯಕ್ತಿಯು ಮಾಡಬೇಕಾದ ಕರಾರಿನ ಷರತ್ತುಗಳು ಇವುಗಳನ್ನು ಅದಕ್ಕಾಗಿ ಅರ್ಜಿ 
ಸಲ್ಲಿಸಿ ಟೆಂಡರ್‌ ದಾಖಲೆಗಳ ಬಿಲ್ಲನ್ನು ಸಂದಾಯ ಮಾಡಿದ ತರುವಾಯ ಅವುಗಳಲ್ಲಿ ಕಾಮಗಾರಿಯ ಎದುರು ಹೇಳಲಾದ ದಿನಾಂಕದಂದು ಕೆಲಸದ ದಿನಗಳಿಂದ ಕಛೇರಿ ವೇಳೆಯಲ್ಲಿ ಖರೀದಿಸಬಹುದು. ಇದಲ್ಲದೇ ಕರಾರುದಾರರು 
ಸಧ್ಯದಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ ಕಾಮಗಾರಿಗಳ ಒಂದು ಪಟ್ಟಿಯನ್ನು ಈ ಕೆಳಗೆ ಸಹಿ ಹಾಕಿದವರ ಮಾಹಿತಿಗಾಗಿ ಸಲ್ಲಿಸಬೇಕೆಂದು ಕೋರಲಾಗಿದೆ. 

ಟೆಂಡರು ಸಲ್ಲಿಸಬಯಸುವ ಕರಾರುದಾರರು ಟೆಂಡರ್‌ ಸೂಚನೆ (ಭಾಗ-1 ಪಿಡಬ್ಲ್ಯೂಜಿ 66) ರಲ್ಲಿ ಒಳಗೊಂಡ ವಿವರವಾದ ಸೂಚನೆಗಳು ಮತ್ತು ಷರತ್ತುಗಳನ್ನು ತಪ್ಪದೇ ಪಾಲಿಸಬೇಕೆಂಬುದನ್ನು ಗಮನಿಸಬೇಕು. ಇದರ 
ನೋಟೀಸು ಅವರು ಕೊಂಡುಕೊಳ್ಳುವ ಟೆಂಡರ್‌ ದಾಖಲೆಗಳ ಒಂದು ಭಾಗವಾಗಿರುತ್ತದೆ. ಸಂಚಕಾರ ಠೇವಣಿಯ ಮೊಬಲಗು, ನಮೂನೆ ಹಾಗೂ ಸಿಂಧುತ್ವ ಅವಧಿಯ ಸಂಬಂಧಪಟ್ಟ ವಿವರಗಳು ಟೆಂಡರ್‌ಗಳನ್ನು ಸಲ್ಲಿಸುವಾಗ ಮತ್ತು 
ಟೆಂಡರು ದಸ್ತಾವೆಜುಗಳನ್ನು ಭರ್ತಿ ಮಾಡುವಾಗ ಕರಾರುದಾರರು ಅನುಸರಿಸಬೇಕಾದ ಕಾರ್ಯವಿಧಾನ, ನೀಡಿಕೆ ಆಹ್ವಾನದ ಅವಧಿಯ ಸಿಂಧುತ್ವ, ಟೆಂಡರುಗಳನ್ನು ತೆಗೆಯುವುದು, ತಪ್ಪುಗಳನ್ನು ದೋಷಗಳನ್ನು ಸರಿಪಡಿಸುವಿಕೆ ಕೆಲವು 
ಸಂದರ್ಭಗಳಲ್ಲಿ ಮೌಲ್ಯ ನಿರ್ಧರಣೆ ಪದ್ದತಿ, ಕರಾರುದಾರರು ಬಾಕೀದಾರರಾದಾಗ ಪರಿಣಾಮಗಳು ಯಶಸ್ವಿ ಟೆಂಡರುದಾರರಿಂದ ಸಂದಾಯ ಮಾಡಬೇಕಾದ ಭದ್ರತಾ ಠೇವಣಿ ಬೆಲೆ ಹೊಂದಾಣಿಕೆ ಇತ್ಯಾದಿಗಳು ಸಹಾ ಟೆಂಡರು ಸೂಚನೆ 
(ಭಾಗ-1 ಪಿಡಬ್ಲ್ಯೂ 66) ರಲ್ಲಿ ಲಭ್ಯವಿರುತ್ತದೆ. 

ಕರಾರುದಾರರಿಗೆ ಹೆಚ್ಚಿನ ವಿವರಗಳೇನಾದರೂ ಅಗತ್ಯವಿದ್ದಲ್ಲಿ ಅದನ್ನು ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಗಳ ಕಛೇರಿಯಿಂದ ನಮೂದಿಸಿರುವ ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. ಈ ಕೆಳಗೆ 
ನಮೂದಿಸಲಾದ ಯಾವುದೇ ದಿನಾಂಕಗಳು ಸಾರ್ವತ್ರಿಕ ರಜಾ ದಿನಗಳಾಗಿರುವಲ್ಲಿ ಆ ದಿನಾಂಕಕ್ಕೆ ಬದಲಾಗಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದೆಂದು ಸೂಚಿಸಲಾಗಿದೆ. 

ಸೂಚನೆ : 

1) ಇ.ಎಂ.ಡಿ.ಯನ್ನು ಕರ್ನಾಟಕ ಸರ್ಕಾರದ ಟ್ರೆಜರಿ ಚಲನ್‌, ಡಿಮ್ಕಾಂಡ್‌ ಡ್ರಾಫ್ಟ್‌, ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ ರೂಪದಲ್ಲಿ ಸೂಚಿಸಿರುವ ಹಣಕ್ಕೆ ತಕ್ಕಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಕೋಲಾರ 

ವಿಭಾಗ, ಸಂಪರ್ಕ ಮತ್ತು ಕಟ್ಟಡಗಳು, ಕೋಲಾರ, ಇವರ ಹೆಸರಿನಲ್ಲಿ ಪಾವತಿ ಮಾಡುವುದು. 

2) ಯಾವುದೇ ನಿಬಂಧನೆಗಳನ್ನೊಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 

3) ಠೇವಣಿ ಕ್ರಮಬದ್ಧತೆಯ (ವ್ಯಾಲಿಡಿಟಿ ಪೀರಿಯಡ್‌) ತೊಂಬತ್ತು ದಿವಸಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 

4) ಅಂದಾಜು ಮೊತ್ತ ಹೆಚ್ಚುವರಿಯಾದಲ್ಲಿ ಇ.ಎಂ.ಡಿ. ವ್ಯತ್ಯಾಸದ ಮೊತ್ತವನ್ನು ಯಶಸ್ವಿ ಟೆಂಡರುದಾರರು ಕರಾರು ಮುಚ್ಚಳಿಕೆ ಸಮಯದಲ್ಲಿ ಪಾವತಿ ಮಾಡಬೇಕು. 











ಕ್ರಮ ಕೆಲಸದ ಹೆಸರು ಟೆಂಡರ್‌ಗಿಟ್ಟ | ಇ.ಎಂ.ಡಿ. ಟೆಂಡರ್‌ ಕರಾರುದಾರರ | ಕಾಮಗಾರಿಯನ್ನು | ಸಂಜೆ 5.30 ಸಂಜೆ 5.30 ಸಂಜೆ 4.00 
ಸಂಖ್ಯೆ ಮೊತ್ತ ರೂ. ರೂ. ದಾಖಲೆಗಳ ವೆಚ್ಚ ವರ್ಗ ಪೂರ್ಣಗೊಳಿಸಲು | ವರೆಗೆ ಅರ್ಜಿ | ವರೆಗೆ ಟೆಂಡರ್‌ ಗಂಟೆವರೆಗೆ 
ಲಕ್ಷಗಳಲ್ಲಿ (ಈ ಹಣವನ್ನು ಗೊತ್ತಪಡಿಸಲಾದ ಸ್ವೀಕಾರದ ದಾಖಲೆಗಳನ್ನು | ಟೆಂಡರ್‌ಗಳನ್ನು 
ಹಿಂದಿರುಗಿಸುವುದಿಲ್ಲ ಕಾಲಾವಧಿ ಕಡೆಯ ನೀಡುವ ಕಡೆಯ ಸ್ವೀಕರಿಸುವ 
ಹಾಗೂ ಮಳೆಗಾಲ ಸೇರಿ ದಿನಾಂಕ ದಿನಾಂಕ ಕಡೆಯ 
ವರ್ಗಾಯಿಸುವುದಿಲ್ಲ ಒಟ್ಟು ದಿನಾಂಕ 
1 ಕೋಲಾರ ಜಿಲ್ಲೆ, ಗೌರಿಬಿದನೂರು ತಾ. ಇಡಗೂರು ರಸ್ತೆಯ 19.86 29790.00 | ರೂ. 2000.00 + 2ನೇ ದರ್ಜೆ 3 ತಿಂಗಳು 30.10.2006 2.11.2006 4.11.2006 
ಕ್ರಾಸ್‌ ರೇಷ್ಮೆ ಇಲಾಖೆ ಫಾರಂನಿಂದ ಇಡಗೂರು ವಿದುರಾಶ್ವತ್ಥ ಇತರೆ ತೆರಿಗೆಗಳು ಮೇಲ್ಪಟ್ಟು 
ರಸ್ತೆಗೆ ಸಂಪರ್ಕ ಸರಪಳಿ 2.50 ಕಿಮೀವರೆಗೆ ರಸ್ತೆ ಅಭಿವೃದ್ದಿ 
ಕಾಮಗಾರಿ 



































೧೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 





A) ಟೆಂಡರ್‌ ಘಾರಂಗಳಿಗಾಗಿ ಮನವಿ ಸಲ್ಲಿಸುವ ಗುತ್ತಿಗೆದಾರರು ತಮ್ಮ ಅರ್ಜಿಯೊಂದಿಗೆ ಈ ಕೆಳಕಂಡ ಮಾಹಿತಿಯನ್ನು ಹಾಜರುಪಡಿಸಬೇಕು, ಹಾಜರುಪಡಿಸಲು ವಿಫಲರಾದಲ್ಲಿ ಅಂತಹ ಗುತ್ತಿಗೆದಾರರ ಅರ್ಜಿಗಳನ್ನು (ಮನವಿಯನ್ನು) 
ನೇರವಾಗಿ ನೀರಾಕರಿಸಲಾಗುವುದು. 

1. 2005-10ನೇ ಸಾಲಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆ ನೊಂದಣಿ ಮತ್ತು ನವೀಕರಣ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

2. ಈ ಕಾಮಗಾರಿಯ ಮಾದರಿಯ ಕಾಮಗಾರಿಗಳನ್ನು ಸಕಾಲದಲ್ಲಿ ಪುರೈಸಿರುವ ಬಗ್ಗೆ ಪ್ರಮಾಣ ಪತ್ರ / ಕಾಮಗಾರಿಯ ಯೋಗ್ಯತಾ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 
8) ಭರ್ತಿ ಮಾಡಿದ ಟೆಂಡರ್‌ಗಳೊಂದಿಗೆ ಗುತ್ತಿಗೆದಾರರು ಸಲ್ಲಿಸಬೇಕಾಗಿರುವ ದಾಖಲೆಗಳು. 

1. ನಿಗದಿತ ಇ.ಎಂ.ಡಿ. ಯನ್ನು ಈ ಕೆಳಗೆ ಸೂಚಿಸಿರುವವರಿಗೆ ಡಿಮ್ಕಾಂಡ್‌ ಡ್ರಾಫ್ಟ್‌ ದ್ವಿಪ್ರತಿಯಲ್ಲಿ ಟ್ರೆಜರಿ ಚಲನನ್ನು ಅಥವಾ ಎನ್‌.ಎಸ್‌.ಸಿ ಬ್ಯಾಂಕ್‌ ಗ್ಯಾರಂಟಿಗಳನ್ನು ಈ ಕೆಳಗೆ ಸಹಿ ಮಾಡಿರುವವರಿಗೆ 
ಪಾವತಿಯಾಗುವಂತೆ ಪ್ಲೆಡ್ಡ ಮಾಡಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ ಟೆಂಡರ್‌ ಅನ್ನು ತಿರಸ್ಕರಿಸಲಾಗುವುದು. 

2. ಗುತ್ತಿಗೆದಾರರು ನೊಂದಾಣಿ ಮತ್ತು ನವೀಕರಣ ಪ್ರಮಾಣ ಪತ್ರದ ದಾಖಲೆಗಳನ್ನು ಗೆಜೆಟೆಡ್‌ ಅಧಿಕಾರಿಯಿಂದ ಕ್ರಮವಾಗಿ ಪ್ರಮಾಣೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

3. ಗುತ್ತಿಗೆದಾರರು ನಿರ್ವಹಿಸಿ ತೃಪ್ತಿಕರವಾಗಿ ಪೂರ್ಣಗೊಳಿಸಿರುವ ಕಾಮಗಾರಿಗಳ ಯೋಗ್ಯತಾ ಪ್ರಮಾಣ ಪತ್ರವನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಅಥವಾ ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರಿಂದ 
ದೃಡೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

4. ಗುತ್ತಿಗೆದಾರರು ವ್ಯಾಟ್‌ ಸಂಖ್ಯೆಯನ್ನು ಪಡೆದಿರುವ ಬಗ್ಗೆ ಪುರಾವೆಗಳನ್ನು ಟೆಂಡರ್‌ನೊಂದಿಗೆ ಸಲ್ಲಿಸಬೇಕು. 
0) ಸೂಚನೆ: 

1) ಯಾವ ಕಾರಣವನ್ನು ಸಹಾ ನೀಡದೆ ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ನಿರಾಕರಿಸುವ ಅಧಿಕಾರವನ್ನು ಟೆಂಡರ್‌ ಸ್ವೀಕರಿಸುವ ಸಮರ್ಥ ಅಧಿಕಾರಿಯವರು ಕಾದಿರಿಸಿಕೊಂಡಿರುತ್ತಾರೆ. 

2) ಟೆಂಡರ್‌ ಫಾರಂಗಳನ್ನು ನೀಡುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕವನ್ನು ತಂದು ಅದರಲ್ಲಿ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು. ಇಲ್ಲದಿದ್ದರೆ ಟೆಂಡರ್‌ ಫಾರಂಗಳಿಗಾಗಿ ಹಣ ಪಾವತಿ ಮಾಡಿದ್ದರೂ ಸಹಾ 
ಟೆಂಡರ್‌ ಫಾರಂಗಳನ್ನು ನೀಡುವುದಿಲ್ಲ ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಹಿಂದಿರುಗಿಸುವುದಿಲ್ಲ. 

3) ಭರ್ತಿ ಮಾಡಲ್ಪಟ್ಟ ಟೆಂಡರ್‌ ನಮೂನೆಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕದಲ್ಲಿ ಸಂಭಂಧ ಪಟ್ಟವರಿಂದ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು, ಇಲ್ಲದ ಪಕ್ಷದಲ್ಲಿ ಭರ್ತಿ 
ಮಾಡಿದ ಟೆಂಡರ್‌ ಫಾರಂಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕಲು ಅವಕಾಶ ನೀಡುವುದಿಲ್ಲ. 

ಸದರಿ ವಿಷಯದಲ್ಲಿ ಹೆಚ್ಚಿನ ವಿಷಯಗಳಿಗೆ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಲು ಕೋರಿದೆ. 

ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಪಿ.ಆರ್‌. 629 ಲೋ.ಇ. ವಿಭಾಗ, ಕೋಲಾರ. 
ಕಾರ್ಯನಿರ್ವಾಹಕ ಇಂಜಿನಿಯರ್‌, ಲೋಕೋಪಯೋಗಿ ಇಲಾಖೆ, ಕೋಲಾರ ವಿಭಾಗ, ಕೋಲಾರ 
ಬಾಬುವಾರು ದರದ ಟೆಂಡರುಗಳಿಗಾಗಿ ಅರ್ಜಿ ಆಹ್ವಾನ 
ಟೆಂಡರ್‌ ಅಧಿಸೂಚನಾ ಸಂಖ್ಯೆ: 24 : 2006-07, ದಿನಾಂಕ: 3ನೇ ಅಕ್ಟೋಬರ್‌ 2006. 
ಸಂಖ್ಯೆ: ಕಾಇಂ!ಲೋಇ/ಕೋವಿ: ಸ.ಇಂ-2/3054-ರಸ್ತೆ ಮತ್ತು ಸೇತುವೆ/ಶಿಡ್ಲಘಟ್ಟಯೋಜನೆ/ಟೆಂಡರ್‌/2006-07/1971, ದಿನಾಂಕ: 3ನೇ ಅಕ್ಟೋಬರ್‌ 2006 

ಈ ಕೆಳಗೆ ತಿಳಿಸಿದ ಕಾಮಗಾರಿಗಾಗಿ ನಿರ್ಧಿಷ್ಟ ಪಡಿಸಿದ ನಮೂನೆಗಳನ್ನು ನೊಂದಾಯಿತ ಕರಾರುದಾರರಿಂದ ದ್ವಿಪ್ರತಿಗಳಲ್ಲಿ ಮೊಹರು ಮಾಡಲಾದ ಟೆಂಡರ್‌ಗಳನ್ನು ಕರ್ನಾಟಕ ರಾಜ್ಯಪಾಲರ ಹೆಸರಿನಲ್ಲಿ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಆಧ್ಯಾದೇಶ 2000 ರ ಅನ್ವಯ ಈ ಕೆಳಗೆ ಸಹಿ ಮಾಡಿದವರು ಕರೆದಿರುತ್ತಾರೆ. ಅವುಗಳನ್ನು ಈ ಕೆಳಗೆ ಸಹಿ ಮಾಡಿದವರು ತಮ್ಮ ಕಛೇರಿಯಲ್ಲಿ ಆ ಕಾಮಗಾರಿ ಪ್ರತಿಯೊಂದು 
ಕಾಮಗಾರಿಯೆದುರು ನಮೂದಿಸಿದ ದಿನಾಂಕಗಳಂದು ಸಂಜೆ 4-00 ಗಂಟೆಯವರೆಗೆ ಸ್ವೀಕರಿಸುತ್ತಾರೆ. ಆ ಟೆಂಡರುಗಳನ್ನು ಈ ಕೆಳಗೆ ಸಹಿ ಮಾಡಿರುವವರ ಕಛೇರಿಯಲ್ಲಿ ದಿನಾಂಕ 6.11.2006 ರಂದು ಸಂಜೆ 4.30 ಗಂಟೆಗೆ ಸಾಧ್ಯವಾದರೆ 
ತೆರೆಯಲಾಗುವುದು. 

ಕಾಮಗಾರಿಗೆ : ಪ್ರತಿಯೊಂದು ಕಾಮಗಾರಿಗೆ ಸಂಬಂಧಿಸಿದ ಮುದ್ರಿತ ಕರಾರು ದಾಸ್ತಾವೇಜುಗಳು ಅಂದರೆ ರೇಖಾ ಚಿತ್ರಗಳು ಪೂರ್ಣ ತಂಡ ಮಾಡಬೇಕಾದ ಕಾಮಗಾರಿಗಳ ಪೂರ್ಣ ತಪಶೀಲು ಮಾಡಬೇಕಾದ 
ಕಾಮಗಾರಿಗಳ ವಿವಿಧ ವರ್ಗಗಳ ಪರಿಮಾಣದ ಷೆಡ್ಯೂಲ್‌ ಅಗತ್ಯವಿರುವಲ್ಲಿ ಕಲ್ಲುಗಣಿ ಚಾರ್ಟುಗಳು ಮತ್ತು ಯಾರ ಟೆಂಡರು ಸ್ವೀಕೃತವಾಗುತ್ತದೋ ಆ ವ್ಯಕ್ತಿಯು ಮಾಡಬೇಕಾದ ಕರಾಗಿನ ಷರತ್ತುಗಳು ಇವುಗಳನ್ನು ಅದಕ್ಕಾಗಿ ಅರ್ಜಿ 


ಭಾಗ - ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ೧೨೮೭ 





ಸಲ್ಲಿಸಿ ಟೆಂಡರ್‌ ದಾಖಲೆಗಳ ಬಿಲ್ಲನ್ನು ಸಂದಾಯ ಮಾಡಿದ ತರುವಾಯ ಅವುಗಳಲ್ಲಿ ಕಾಮಗಾರಿಯ ಎದುರು ಹೇಳಲಾದ ದಿನಾಂಕದಂದು ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ಖರೀದಿಸಬಹುದು. ಇದಲ್ಲದೇ ಕರಾರುದಾರರು 
ಸಧ್ಯದಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ ಕಾಮಗಾರಿಗಳ ಒಂದು ಪಟ್ಟಿಯನ್ನು ಈ ಕೆಳಗೆ ಸಹಿ ಹಾಕಿದವರ ಮಾಹಿತಿಗಾಗಿ ಸಲ್ಲಿಸಬೇಕೆಂದು ಕೋರಲಾಗಿದೆ. 

ಟೆಂಡರು ಸಲ್ಲಿಸಬಯಸುವ ಕರಾರುದಾರರು ಟೆಂಡರ್‌ ಸೂಚನೆ (ಭಾಗ-1 ಪಿಡಬ್ಲ್ಯೂಜಿ 66) ರಲ್ಲಿ ಒಳಗೊಂಡ ವಿವರವಾದ ಸೂಚನೆಗಳು ಮತ್ತು ಷರತ್ತುಗಳನ್ನು ತಪ್ಪದೇ ಪಾಲಿಸಬೇಕೆಂಬುದನ್ನು ಗಮನಿಸಬೇಕು. ಇದರ 
ನೋಟೀಸು ಅವರು ಕೊಂಡುಕೊಳ್ಳುವ ಟೆಂಡರ್‌ ದಾಖಲೆಗಳ ಒಂದು ಭಾಗವಾಗಿರುತ್ತದೆ. ಸಂಚಕಾರ ಠೇವಣಿಯ ಮೊಬಲಗು, ನಮೂನೆ ಹಾಗೂ ಸಿಂಧುತ್ವ ಅವಧಿಯ ಸಂಬಂಧಪಟ್ಟ ವಿವರಗಳು ಟೆಂಡರ್‌ಗಳನ್ನು ಸಲ್ಲಿಸುವಾಗ ಮತ್ತು 
ಟೆಂಡರು ದಸ್ತಾವೆಜುಗಳನ್ನು ಭರ್ತಿ ಮಾಡುವಾಗ ಕರಾರುದಾರರು ಅನುಸರಿಸಬೇಕಾದ ಕಾರ್ಯವಿಧಾನ, ನೀಡಿಕೆ ಆಹ್ವಾನದ ಅವಧಿಯ ಸಿಂಧುತ್ವ, ಟೆಂಡರುಗಳನ್ನು ತೆಗೆಯುವುದು, ತಪ್ಪುಗಳನ್ನು ದೋಷಗಳನ್ನು ಸರಿಪಡಿಸುವಿಕೆ ಕೆಲವು 
ಸಂದರ್ಭಗಳಲ್ಲಿ ಮೌಲ್ಯ ನಿರ್ಧರಣೆ ಪದ್ದತಿ, ಕರಾರುದಾರರು ಬಾಕೀದಾರರಾದಾಗ ಪರಿಣಾಮಗಳು ಯಶಸ್ವಿ ಟೆಂಡರುದಾರರಿಂದ ಸಂದಾಯ ಮಾಡಬೇಕಾದ ಭದ್ರತಾ ಠೇವಣಿ ಬೆಲೆ ಹೊಂದಾಣಿಕೆ ಇತ್ಯಾದಿಗಳು ಸಹಾ ಟೆಂಡರು ಸೂಚನೆ 
(ಭಾಗ-1 ಪಿಡಬ್ಲ್ಯೂ 66) ರಲ್ಲಿ ಲಭ್ಯವಿರುತ್ತದೆ. 

ಕರಾರುದಾರರಿಗೆ ಹೆಚ್ಚಿನ ವಿವರಗಳೇನಾದರೂ ಅಗತ್ಯವಿದ್ದಲ್ಲಿ ಅದನ್ನು ಈ ಕೆಳಗೆ ಸಹಿ ಮಾಡಿದ ಅಧಿಕಾರಿಗಳ ಕಛೇರಿಯಿಂದ ನಮೂದಿಸಿರುವ ಕೆಲಸದ ದಿನಗಳಂದು ಕಛೇರಿ ವೇಳೆಯಲ್ಲಿ ಪಡೆದುಕೊಳ್ಳಬಹುದು. ಈ ಕೆಳಗೆ 
ನಮೂದಿಸಲಾದ ಯಾವುದೇ ದಿನಾಂಕಗಳು ಸಾರ್ವತ್ರಿಕ ರಜಾ ದಿನಗಳಾಗಿರುವಲ್ಲಿ ಆ ದಿನಾಂಕಕ್ಕೆ ಬದಲಾಗಿ ಮುಂದಿನ ಕೆಲಸದ ದಿನವನ್ನು ಪರಿಗಣಿಸಲಾಗುವುದೆಂದು ಸೂಚಿಸಲಾಗಿದೆ. 

ಸೂಚನೆ : 

1) ಇ.ಎಂ.ಡಿ.ಯನ್ನು ಕರ್ನಾಟಕ ಸರ್ಕಾರದ ಟ್ರೆಜರಿ ಚಲನ್‌, ಡಿಮ್ಕಾಂಡ್‌ ಡ್ರಾಫ್ಟ್‌, ನ್ಯಾಷನಲ್‌ ಸೇವಿಂಗ್ಸ್‌ ಸರ್ಟಿಫಿಕೇಟ್‌ ರೂಪದಲ್ಲಿ ಸೂಚಿಸಿರುವ ಹಣಕ್ಕೆ ತಕ್ಕಂತೆ ಕಾರ್ಯನಿರ್ವಾಹಕ ಇಂಜಿನಿಯರ್‌, ಕೋಲಾರ 

ವಿಭಾಗ, ಸಂಪರ್ಕ ಮತ್ತು ಕಟ್ಟಡಗಳು, ಕೋಲಾರ, ಇವರ ಹೆಸರಿನಲ್ಲಿ ಪಾವತಿ ಮಾಡುವುದು. 
2) ಯಾವುದೇ ನಿಬಂಧನೆಗಳನ್ನೊಳಗೊಂಡ ಟೆಂಡರುಗಳನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. 
3) ಠೇವಣಿ ಕ್ರಮಬದ್ಧತೆಯ (ವ್ಯಾಲಿಡಿಟಿ ಪೀರಿಯಡ್‌) ತೊಂಬತ್ತು ದಿವಸಗಳ ಅವಧಿಯನ್ನು ಒಳಗೊಂಡಿರಬೇಕಾಗಿರುತ್ತದೆ. 















































4) ಅಂದಾಜು ಮೊತ್ತ ಹೆಚ್ಚುವರಿಯಾದಲ್ಲಿ ಇ.ಎಂ.ಡಿ. ವ್ಯತ್ಯಾಸದ ಮೊತ್ತವನ್ನು ಯಶಸ್ವಿ ಟೆಂಡರುದಾರರು ಕರಾರು ಮುಚ್ಚಳಿಕೆ ಸಮಯದಲ್ಲಿ ಪಾವತಿ ಮಾಡಬೇಕು. 
ಕ್ರಮ ಕೆಲಸದ ಹೆಸರು ಟೆಂಡರ್‌ಗಿಟ್ಟ | ಇ.ಎಂ.ಡಿ. ಟೆಂಡರ್‌ ಕರಾರುದಾರರ | ಕಾಮಗಾರಿಯನ್ನು | ಸಂಜೆ 5.30 ಸಂಜೆ 5.30 ಸಂಜೆ 4.00 
ಸಂಖ್ಯೆ ಮೊತ್ತ ರೂ. ರೂ. ದಾಖಲೆಗಳ ವೆಚ್ಚ ವರ್ಗ ಪೂರ್ಣಗೊಳಿಸಲು | ವರೆಗೆ ಅರ್ಜಿ | ವರೆಗೆ ಟೆಂಡರ್‌ ಗಂಟೆವರೆಗೆ 
ಲಕ್ಷಗಳಲ್ಲಿ (ಈ ಹಣವನ್ನು ಗೊತ್ತಪಡಿಸಲಾದ ಸ್ವೀಕಾರದ ದಾಖಲೆಗಳನ್ನು | ಟೆಂಡರ್‌ಗಳನ್ನು 
ಹಿಂದಿರುಗಿಸುವುದಿಲ್ಲ ಕಾಲಾವಧಿ ಕಡೆಯ ನೀಡುವ ಕಡೆಯ ಸ್ವೀಕರಿಸುವ 
ಹಾಗೂ ಮಳೆಗಾಲ ಸೇರಿ ದಿನಾಂಕ ದಿನಾಂಕ ಕಡೆಯ 
ವರ್ಗಾಯಿಸುವುದಿಲ್ಲ ಒಟ್ಟು ದಿನಾಂಕ 
ಬಾಬುವಾರು ಟೆಂಡರ್‌ 
1 ಕೋಲಾರ ಜಿಲ್ಲೆ ಶಿಡ್ಲಘಟ್ಟ ತಾ. ಶಿಡ್ಲಘಟ್ಟ ದಿಬ್ಬೂರಹಳ್ಳಿ 49.90 49900.00 | ರೂ. 5000.00 + 1ನೇ ದರ್ಜೆ 3 ತಿಂಗಳು 2.11.2006 4.11.2006 6.11.2006 
ರಸ್ತೆಯ ಸರಪಳಿ 15.25 ರಿಂದ 22.10 ಕಿಮೀವರೆಗೆ ರಸ್ತೆ ಇತರೆ ತೆರಿಗೆಗಳು 
ಅಭಿವೃದ್ದಿ ಕಾಮಗಾರಿ 
2 ಕೋಲಾರ ಜಿಲ್ಲೆ, ಶಿಡ್ಲಘಟ್ಟ ತಾ. ಮಳಮಾಚನಹಳ್ಳಿ ಕೈವಾರ 35.00 35000.00 | ರೂ. 3500.00 + 1ನೇ ದರ್ಜೆ 3 ತಿಂಗಳು 2೩.11.2006 4.11.2006 6.11.2006 
ರಸ್ತೆಯ ಸರಪಳಿ 0.00 ರಿಂದ 12.35 ಕಿಮೀವರೆಗೆ ಆಯ್ದ ಇತರೆ ತೆರಿಗೆಗಳು 
ಭಾಗಗಳಲ್ಲಿ ರಸ್ತೆ ಅಭಿವುದ್ದಿ ಕಾಮಗಾರಿ 
3 ಕೋಲಾರ ಜಿಲ್ಲೆ, ಶಿಡ್ಲಘಟ್ಟ ತಾ. ಆನೂರು ತಿಪ್ಪೇನಹಳ್ಳಿ 42.00 42000.00 | ರೂ. 4200.00 + 1ನೇ ದರ್ಜೆ 3 ತಿಂಗಳು 2.11.2006 4.11.2006 6.11.2006 
ಮಾರ್ಗವಾಗಿ ತುಮ್ಮನಹಳ್ಳಿ ಸೇರುವ ಅಭಿವೃದ್ದಿ ಕಾಮಗಾರಿ. ಇತರೆ ತೆರಿಗೆಗಳು 




















೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೧೯, ೨೦೦೬ ಭಾಗ - ೫ 
ಕ್ರಮ ಕೆಲಸದ ಹೆಸರು ಟೆಂಡರ್‌ಗಿಟ್ಟ | ಇ.ಎಂ.ಡಿ. ಟೆಂಡರ್‌ ಕರಾರುದಾರರ ಕಾಮಗಾರಿಯನ್ನು ಸಂಜೆ 5.30 ಸಂಜೆ 5.30 ಸಂಜೆ 4.00 
ಸಂಖ್ಯೆ ಮೊತ್ತ ರೂ. ರೂ. ದಾಖಲೆಗಳ ವೆಚ್ಚ ವರ್ಗ ಪೂರ್ಣಗೊಳಿಸಲು | ವರೆಗೆ ಅರ್ಜಿ ವರೆಗೆ ಟೆಂಡರ್‌ ಗಂಟೆವರೆಗೆ 
ಲಕ್ಷಗಳಲ್ಲಿ (ಈ ಹಣವನ್ನು ಗೊತ್ತಪಡಿಸಲಾದ | ಸ್ವೀಕಾರದ | ದಾಖಲೆಗಳನ್ನು | ಟೆಂಡರ್‌ಗಳನ್ನು 
ಹಿಂದಿರುಗಿಸುವುದಿಲ್ಲ ಕಾಲಾವಧಿ ಕಡೆಯ ನೀಡುವ ಕಡೆಯ ಸ್ವೀಕರಿಸುವ 
ಹಾಗೂ ಮಳೆಗಾಲ ಸೇರಿ ದಿನಾಂಕ ದಿನಾಂಕ ಕಡೆಯ 
ವರ್ಗಾಯಿಸುವುದಿಲ್ಲ ಒಟ್ಟು ದಿನಾಂಕ 
4 ಕೋಲಾರ ಜಿಲ್ಲೆ ಶಿಡ್ಲಘಟ್ಟ ತಾ. ಶಿಡ್ಲಘಟ್ಟ ದಿಬ್ಬೂರಹಳ್ಳಿ 45.00 45000.00 | ರೂ. 4500.00 + 1ನೇ ದರ್ಜೆ 3 ತಿಂಗಳು 2.11.2006 4.11.2006 6.11.2006 
ರಸ್ತೆಯಿಂದ ತಾಲ್ಲೂಕು ಬಾರ್ಡರ್‌ವರೆಗೆ ಗುಡಿಹಳ್ಳಿ ಮಾರ್ಗವಾಗಿ ಇತರೆ ತೆರಿಗೆಗಳು 
ಸರಪಳಿ 2.00 ಕಿಮೀನಲ್ಲಿ ಸೇತುವೆ ನಿರ್ಮಾಣ ಕಾಮಗಾರಿ. 
































A) ಟೆಂಡರ್‌ ಫಾರಂಗಳಿಗಾಗಿ ಮನವಿ ಸಲ್ಲಿಸುವ ಗುತ್ತಿಗೆದಾರರು ತಮ್ಮ ಅರ್ಜಿಯೊಂದಿಗೆ ಈ ಕೆಳಕಂಡ ಮಾಹಿತಿಯನ್ನು ಹಾಜರುಪಡಿಸಬೇಕು, ಹಾಜರುಪಡಿಸಲು ವಿಫಲರಾದಲ್ಲಿ ಅಂತಹ ಗುತ್ತಿಗೆದಾರರ ಅರ್ಜಿಗಳನ್ನು (ಮನವಿಯನ್ನು) 
ನೇರವಾಗಿ ನೀರಾಕರಿಸಲಾಗುವುದು. 

1. 2005-10ನೇ ಸಾಲಿಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆ ನೊಂದಣಿ ಮತ್ತು ನವೀಕರಣ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 

2. ಈ ಕಾಮಗಾರಿಯ ಮಾದರಿಯ ಕಾಮಗಾರಿಗಳನ್ನು ಸಕಾಲದಲ್ಲಿ ಪುರೈಸಿರುವ ಬಗ್ಗೆ ಪ್ರಮಾಣ ಪತ್ರ / ಕಾಮಗಾರಿಯ ಯೋಗ್ಯತಾ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. 
8) ಭರ್ತಿ ಮಾಡಿದ ಟೆಂಡರ್‌ಗಳೊಂದಿಗೆ ಗುತ್ತಿಗೆದಾರರು ಸಲ್ಲಿಸಬೇಕಾಗಿರುವ ದಾಖಲೆಗಳು. 

1. ನಿಗದಿತ ಇ.ಎಂ.ಡಿ. ಯನ್ನು ಈ ಕೆಳಗೆ ಸೂಚಿಸಿರುವವರಿಗೆ ಡಿಮ್ಯಾಂಡ್‌ ಡ್ರಾಫ್ಟ್‌ ದ್ವಿಪ್ರತಿಯಲ್ಲಿ ಟ್ರೆಜರಿ ಚಲನನ್ನು ಅಥವಾ ಎನ್‌.ಎಸ್‌.ಸಿ ಬ್ಯಾಂಕ್‌ ಗ್ಯಾರಂಟಿಗಳನ್ನು ಈ ಕೆಳಗೆ ಸಹಿ ಮಾಡಿರುವವರಿಗೆ 
ಪಾವತಿಯಾಗುವಂತೆ ಪ್ಲೆಡ್ಡ ಮಾಡಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು ಹಾಗೆ ಮಾಡಲು ತಪ್ಪಿದಲ್ಲಿ ಟೆಂಡರ್‌ ಅನ್ನು ತಿರಸ್ಕರಿಸಲಾಗುವುದು. 

2. ಗುತ್ತಿಗೆದಾರರು ನೊಂದಾಣಿ ಮತ್ತು ನವೀಕರಣ ಪ್ರಮಾಣ ಪತ್ರದ ದಾಖಲೆಗಳನ್ನು ಗೆಜೆಟೆಡ್‌ ಅಧಿಕಾರಿಯಿಂದ ಕ್ರಮವಾಗಿ ಪ್ರಮಾಣೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

3. ಗುತ್ತಿಗೆದಾರರು ನಿರ್ವಹಿಸಿ ತೃಪ್ತಿಕರವಾಗಿ ಪೂರ್ಣಗೊಳಿಸಿರುವ ಕಾಮಗಾರಿಗಳ ಯೋಗ್ಯತಾ ಪ್ರಮಾಣ ಪತ್ರವನ್ನು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರ್‌ ಅಥವಾ ಕಾರ್ಯನಿರ್ವಾಹಕ ಇಂಜಿನಿಯರ್‌ರವರಿಂದ 
ದೃಡೀಕರಿಸಿ ಟೆಂಡರ್‌ನೊಂದಿಗೆ ಸಲ್ಲಿಸುವುದು. 

4. ಗುತ್ತಿಗೆದಾರರು ವ್ಯಾಟ್‌ ಸಂಖ್ಯೆಯನ್ನು ಪಡೆದಿರುವ ಬಗ್ಗೆ ಪುರಾವೆಗಳನ್ನು ಟೆಂಡರ್‌ನೊಂದಿಗೆ ಸಲ್ಲಿಸಬೇಕು. 
0) ಸೂಚನೆ: 

1) ಯಾವ ಕಾರಣವನ್ನು ಸಹಾ ನೀಡದೆ ಯಾವುದೇ ಅಥವಾ ಎಲ್ಲಾ ಟೆಂಡರ್‌ಗಳನ್ನು ನಿರಾಕರಿಸುವ ಅಧಿಕಾರವನ್ನು ಟೆಂಡರ್‌ ಸ್ವೀಕರಿಸುವ ಸಮರ್ಥ ಅಧಿಕಾರಿಯವರು ಕಾದಿರಿಸಿಕೊಂಡಿರುತ್ತಾರೆ. 

2) ಟೆಂಡರ್‌ ಫಾರಂಗಳನ್ನು ನೀಡುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕವನ್ನು ತಂದು ಅದರಲ್ಲಿ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು. ಇಲ್ಲದಿದ್ದರೆ ಟೆಂಡರ್‌ ಫಾರಂಗಳಿಗಾಗಿ ಹಣ ಪಾವತಿ ಮಾಡಿದ್ದರೂ ಸಹಾ 
ಟೆಂಡರ್‌ ಫಾರಂಗಳನ್ನು ನೀಡುವುದಿಲ್ಲ ಹಾಗೂ ಟೆಂಡರ್‌ ಫಾರಂ ಬೆಲೆಯನ್ನು ಹಿಂದಿರುಗಿಸುವುದಿಲ್ಲ. 

3) ಭರ್ತಿ ಮಾಡಲ್ಪಟ್ಟ ಟೆಂಡರ್‌ ನಮೂನೆಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕುವ ಸಮಯದಲ್ಲಿ ಗುತ್ತಿಗೆದಾರರು ತಮ್ಮ ಪಾಸ್‌ ಪುಸ್ತಕದಲ್ಲಿ ಸಂಭಂಧ ಪಟ್ಟವರಿಂದ ರೆಕಾರ್ಡ್‌ ಮಾಡಿಸಿಕೊಳ್ಳತಕ್ಕದ್ದು, ಇಲ್ಲದ ಪಕ್ಷದಲ್ಲಿ ಭರ್ತಿ 
ಮಾಡಿದ ಟೆಂಡರ್‌ ಫಾರಂಗಳನ್ನು ಟೆಂಡರ್‌ ಪೆಟ್ಟಿಗೆಗೆ ಹಾಕಲು ಅವಕಾಶ ನೀಡುವುದಿಲ್ಲ. 

ಸದರಿ ವಿಷಯದಲ್ಲಿ ಹೆಚ್ಚಿನ ವಿಷಯಗಳಿಗೆ ಈ ಕಛೇರಿಯ ಕೆಲಸದ ವೇಳೆಯಲ್ಲಿ ಪಡೆಯಲು ಕೋರಿದೆ. 

ಕಾರ್ಯನಿರ್ವಾಹಕ ಇಂಜಿನಿಯರ್‌, 


ಪಿ.ಆರ್‌. 630 ಲೋ.ಇ. ವಿಭಾಗ, ಕೋಲಾರ. 





